ಕರ್ನಾಟಕ ಸರ್ಕಾರ 


ಸವಿ ಕನ್ನಡ 


ಒಂದನೆಯ ತರಗತಿ 


ಕರ್ನಾಟಕ ಪಠ್ಯಪುಸ್ತಕ ಸಂಘ 6) 


ನಂ.೪, ೧೦೦ ಅಡಿ ವರ್ತುಲರಸ್ತೆ, ಬನಶಂಕರಿ ೩ನೇ ಹಂತ, 
ಬೆಂಗಳೂರು-೫೬೦೦೮೫ 


೨೦೦೫ನೆಯ ರಾಷ್ಟ್ರೀಯ ಪಠ್ಯಕ್ರಮದ ಆಧಾರದ ಮೇಲೆ ರಚಿತವಾದ ಕರ್ನಾಟಕ ರಾಜ್ಯ 
ಪಠ್ಯವಸ್ತುವಿನ ಆಧಾರದ ಮೇಲೆ ಕರ್ನಾಟಕ ಪಠ್ಯಪುಸ್ತಕ ಸಂಘವು ೨೦೧೦ ನೇ ಸಾಲಿನಿಂದ ಒಂದನೆಯ 
ತರಗತಿಯಿಂದ ಹತ್ತನೆಯ ತರಗತಿವರೆಗಿನ ಪಠ್ಯಪುಸ್ತಕಗಳ ರಚನಾ ಕಾರ್ಯದಲ್ಲಿ ತೊಡಗಿದೆ. ಒಟ್ಟು 
೧೨ ಭಾಷೆಗಳಲ್ಲಿ ಭಾಷಾ ಪಠ್ಯಪುಸ್ತಕಗಳನ್ನು ಹಾಗೂ ಕೋರ್‌ ವಿಷಯಗಳನ್ನು ೭ ಮಾಧ್ಯಮಗಳಲ್ಲಿ 
ರಚನೆ ಮಾಡಲಾಗುತ್ತಿದೆ. ೧ ರಿಂದ ೫ ನೆಯ ತರಗತಿಯವರೆಗೆ ಪರಿಸರ ಅಧ್ಯಯನ, ಗಣಿತ ಮತ್ತು 
೬ ರಿಂದ ೧೦ ನೆಯ ತರಗತಿಯವರೆಗೆ ಕೋರ್‌ ವಿಷಯಗಳಾದ ಗಣಿತ, ವಿಜ್ಞಾನ ಮತ್ತು ಸಮಾಜ 
ವಿಜ್ಞಾನಗಳಿರುತ್ತವೆ. 


೨೦೦೫ರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ. 

* ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು 

* ಕಂಠಪಾಠ ವಿಧಾನದಿಂದ ಕಲಿಕೆಯನ್ನು ಮುಕ್ತಗೊಳಿಸುವುದು 

* ಪಠ್ಯಪುಸ್ತಕಗಳ ಹೊರತಾಗಿ ಪಠ್ಯಕ್ರಮವನ್ನು ಶ್ರೀಮಂತಗೊಳಿಸುವುದು 

* ಜ್ಞಾನದ ಅಭಿವೃದ್ಧಿಗೆ ಕಲಿಕಾ ಅನುಭವಗಳನ್ನು ಬಳಸುವುದು 

* ಭಾರತದ ಪ್ರಜಾಸತ್ತಾತ್ಮಕ ನೀತಿಯನ್ವಯ ಮಕ್ಕಳ ಅವಶ್ಯಕತೆಗಳಿಗೆ ತಕ್ಕಂತೆ ಸ್ಪಂದಿಸುವುದು 

* ಶಿಕ್ಷಣವನ್ನು ಇಂದಿನ ಹಾಗೂ ಭವಿಷ್ಯದ ಜೀವನಾವಶ್ಯಕತೆಗಳಿಗೆ ಹೊಂದುವಂತೆ ಮಾಡುವುದು 
* ವಿಷಯಗಳ ಮೇರೆಗಳನ್ನು ಮೀರಿ ಅವುಗಳಿಗೆ ಸಮಗ್ರದೃಷ್ಟಿಯ ಬೋಧನೆಯನ್ನು ಅಳವಡಿಸುವುದು 
* ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನ ಸಂಯೋಜನೆ ಮಾಡುವುದು 

. ಮಕ್ಕಳಿಂದಲೇ ಜ್ಞಾನವನ್ನು ಅಭಿವೃದ್ಧಿ ಪಡಿಸುವುದು 


ನೂತನ ಪಠ್ಯಪುಸ್ತಕಗಳಲ್ಲಿ ನೂತನ ವಿಧಾನಗಳಾದ ಅಂತರ್ಗತ ವಿಧಾನ (Integrated Approach), 
ರಚನಾತ್ಮಕ ವಿಧಾನ (Constructive Approach) ಹಾಗೂ ಸುರುಳಿಯಾಕಾರದ ವಿಧಾನ (Spiral 
Approach) ಗಳನ್ನು ಅಳವಡಿಸಲಾಗಿದೆ. 


ಪಠ್ಯಪುಸ್ತಕಗಳ ವಿಷಯ ಹಾಗೂ ಅಭ್ಯಾಸಗಳು ವಿದ್ಯಾರ್ಥಿಗಳನ್ನು ಯೋಚನೆ ಮಾಡುವಂತೆ ಮಾಡಿ. 
ಚಟುವಟಿಕೆಗಳ ಮೂಲಕ ಜ್ಞಾನ ಹಾಗೂ ಸಾಮರ್ಥ್ಯಗಳನ್ನು ಪಡೆಯುವಂತೆ ಮಾಡುವ ಪ್ರಯತ್ನ 
ಮಾಡಲಾಗಿದೆ. ಪಠ್ಯವಸ್ತುಗಳೊಂದಿಗೆ ಅತ್ಯಂತ ಅವಶ್ಯಕ ಜೀವನ ಮೌಲ್ಯಗಳನ್ನು ಅಂತರ್ಗತವಾಗಿ 
ಬಳಸಲಾಗಿದೆ. ಈ ನೂತನ ಪಠ್ಯಪುಸ್ತಕಗಳು ಪರೀಕ್ಷಾ ದೃಷ್ಟಿಯಿಂದ ರಚಿತವಾಗಿಲ್ಲ. ಬದಲಾಗಿ ಅವುಗಳು 
ವಿದ್ಯಾರ್ಥಿಗಳ ಸರ್ವಾಂಗೀಣ ವ್ಯಕ್ತಿತ್ವ ಎಕಸನಕ್ಕೆ ಪೂರಕವಾಗಿವೆ. ತನ್ಮೂಲಕ ಅವರನ್ನು ಸ್ವತಂತ್ರ ಭಾರತದ 
ಸ್ಪಸ್ಥಸಮಾಜದ ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಪ್ರಯತ್ನ ನಡೆದಿದೆ. 

ಭಾಷಾಕಲಿಕೆಯಲ್ಲಿ ಅತ್ಯಂತ ಮುಖ್ಯ ಗುರಿಗಳಾದ ಆಲಿಸುವುದು, ಮಾತನಾಡುವುದು, ಓದುವುದು, 
ಬರೆಯುವುದು ಹಾಗೂ ಆಕರಗ್ರಂಥಗಳಿಂದ ವಿಷಯ ಸಂಗ್ರಹಣೆಯಂತಹ ಕ್ಷೇತ್ರವಾರು ಸಾಮರ್ಥ್ಯಗಳಿಗೆ 


ಒತ್ತು ನೀಡಲಾಗಿದೆ. ಈ ಕೌಶಲಗಳೊಂದಿಗೆ, ಸೌಂದರ್ಯಪ್ರಜ್ಞೆ, ಪ್ರಶಂಸಾ ಮನೋಭಾವ, 
ಮೌಲ್ಯಗಳ ಸಂವರ್ಧನೆಗೆ ಅನುವು ಮಾಡಿಕೊಡಬೇಕು. ಈ ಸಾಮರ್ಥ್ಯ ಮಕ್ಕಳಲ್ಲಿ ಬಂದಾಗ ಅವರು 
ಪರೀಕ್ಷೆಗಳಿಗಾಗಿ ಕಂಠಪಾಠಕ್ಕೆ ಶರಣು ಹೋಗಬೇಕಾಗಿಲ್ಲ. ಪಠ್ಯಪುಸ್ತಕವು ಭಾಷಾ ಕೌಶಲಗಳ ಸಂವರ್ಧನೆಗೆ 
ಒ೦ದು ಪೂರಕವಸ್ತುವೆಂದು ಪರಿಗಣಿಸಲು, ಮಕ್ಕಳ ಮನೋವೈಶಾಲ್ಯವನ್ನು ಬೆಳೆಸಲು, ವಿಷಯಗಳಿಗೆ 
ಸಂಬಂಧಿಸಿದಂತೆ ಅನೇಕ ಚಟುವಟಿಕೆಗಳನ್ನು ಪಠ್ಯಪುಸ್ತಕದಲ್ಲಿ ಒದಗಿಸಲಾಗಿದೆ. ಮಿತ್ರರೊಂದಿಗೆ 
ಗುಂಪುಗಳಲ್ಲಿ ಚರ್ಚೆಯ ಮೂಲಕ ಅವರ ಅಭಿವ್ಯಕ್ತಿ ಹಾಗೂ ಸಂವಹನ ಕೌಶಲಗಳ ಸಂವರ್ಧನೆಯೇ 
ಕಲಿಕೆ ಗುರಿಯೆ೦ದು GOSH ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಈ ರೀತಿಯ 
ಚಟುವಟಿಕೆಗಳು ಮಕ್ಕಳಲ್ಲಿ ಕಲಿಯುವ ಕಲೆ (learning to learn) ಹಾಗೂ ಕಲಿತದ್ದನ್ನು ಜೀವನದಲ್ಲಿ 
ಅಳವಡಿಸುವ ಶಕ್ತಿ (learning to do) ಯನ್ನು ಮಕ್ಕಳಲ್ಲಿ ವೃದ್ಧಿಮಾಡುತ್ತವೆ. 


ಕರ್ನಾಟಕ ಪಠ್ಯಪುಸ್ತಕ ಸಂಘವು ಈ ಪುಸ್ತಕದ ತಯಾರಿಯಲ್ಲಿ ಸಹಕರಿಸಿದ ಸಮಿತಿಯ ಅಧ್ಯಕ್ಷರಿಗೆ. 
ಸದಸ್ಯರಿಗೆ, ಕಲಾಕಾರರಿಗೆ, ಪರಿಶೀಲಕರಿಗೆ, ಸ೦ಯೋಜಕ ಅಧಿಕಾರಿಗಳಿಗೆ, ಶಿಕ್ಷಣ ಮಹಾವಿದ್ಯಾಲಯಗಳ 
ಸಿಬ್ಬಂದಿ ವರ್ಗದವರಿಗೆ, ಜಿಲ್ಲಾ ತರಬೇತಿ ಸಂಸ್ಥೆಗಳಿಗೆ, ರಾಜ್ಯ ಮಟ್ಟದ" ಪಠ್ಯಪುಸ್ತಕ ಸಂಪಾದಕ 
ಮಂಡಳಿಯ ಸದಸ್ಯರಿಗೆ ಮತ್ತು ಪುಸ್ತಕವನ್ನು ಸುಂದರವಾಗಿ ಮುದ್ರಿಸಿದ ಮುದ್ರಕರಿಗೆ ತನ್ನ ಹೃತ್ಪೂರ್ವಕ 
ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. ಕೆಲವು ಸಾಹಿತಿಗಳ ಹಾಗೂ ಕವಿಗಳ ಕೃತಿಗಳನ್ನು ಈ ಪಠ್ಯಪುಸ್ತಕಗಳಲ್ಲಿ 
ಅಳವಡಿಸಲಾಗಿದೆ. ಈ ವಿಚಾರದಲ್ಲಿ ತಮ್ಮ ಒಪ್ಪಿಗೆಯನ್ನು ನೀಡಿರುವ ಬರಹಗಾರರಿಗೆ ಹಾಗೂ ಕವಿಗಳಿಗೆ 
ಪಠ್ಯಪುಸ್ತಕ ಸಂಘ ಆಭಾರಿಯಾಗಿದೆ. 


ಪ್ರೊ. ಜಿ ಎಸ್‌ ಮುಡಂಬಡಿತ್ತಾಯ ನಾಗೇಂದ್ರ ಕುಮಾರ್‌ 
ಮುಖ್ಯ ಸಂಯೋಜಕರು ವ್ಯವಸ್ಥಾಪಕ ನಿರ್ದೇಶಕರು 
ಪಠ್ಯಪುಸ್ತಕ ಪರಿಷ್ಠರಣೆ ಹಾಗೂ ಪಠ್ಯಪುಸ್ತಕ ರಚನೆ ಕರ್ನಾಟಕ ಪಠ್ಯಪುಸ್ತಕ ಸಂಘ (ರಿ.) 
ಕರ್ನಾಟಕ ಪಠ್ಯಪುಸ್ತಕ ಸ೦ಘ (ರಿ.) ಬೆ೦ಗಳೂರು 


ಬೆಂಗಳೂರು 


ಅಧ್ಯಕ್ಷರ ಮಾತು 
a 


ರಾಷ್ಟ್ರೀಯ ಶಿಕ್ಷಣ ನೀತಿ ೨೦೦೫ರ ಮಾರ್ಗದರ್ಶಿ ಸೂತ್ರಗಳು ಪಠ್ಯಪುಸ್ತಕ ಪರಿಷ್ಕಾರದ 
ಸಂದರ್ಭದಲ್ಲಿ ಗಮನಾರ್ಹವಾದ ಅಂಶವಾಗಿದೆ. ಸಂತಸ ಕಲಿಕೆಯನ್ನು ಗಮನದಲ್ಲಿರಿಸಿ ಪಠ್ಯ ಪುಸ್ತಕವನ್ನು 
ರಚಿಸಬೇಕೆಂಬುದು ಮುಖ್ಯವಾದ ಅಂಶ. ಒಂದನೆಯ ತರಗತಿಯ ಪಠ್ಯಪುಸ್ತಕವನ್ನು ರಚಿಸುವಾಗ ಮಗು 
ದೈನಂದಿನ ಬದುಕಿನ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಭಾಷೆಯನ್ನು ಪರಿಣಾಮಕಾರಿಯಾಗಿ ಬಳಸಲು 
ಅಗತ್ಯವಾದ ಭಾಷಾ ಕೌಶಲಗಳಾದ ಆಲಿಸುವುದು, ಮಾತನಾಡುವುದು, ಓದುವುದು ಮತ್ತು ಬರೆಯುವುದು 
ಇವುಗಳನ್ನು ಸಮರ್ಥವಾಗಿ ಕಲಿಯಲು ಸಾಧ್ಯವಾಗಬೇಕೆಂಬ ಗುರಿ ಹೊಂದಲಾಗಿದೆ. ಈ ಅಗತ್ಯಗಳನ್ನು 
ಪೂರೈಸಲು ಅರ್ಥಮಾಡಿಕೊಂಡು ಆಲಿಸುವುದು, ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಮಾತನಾಡುವುದು, ಸ್ವಂತ 
ಆಲೋಚನೆ, ಅನಿಸಿಕೆಗಳನ್ನು ಸ್ಪಷ್ಟ ಮಾತುಗಳಲ್ಲಿ ವ್ಯಕ್ತಪಡಿಸುವುದು, ಕನ್ನಡದಲ್ಲಿ ಬಳಕೆಯಲ್ಲಿರುವ 
ಅಕ್ಷರಗಳನ್ನು ಪರಿಚಯ ಮಾಡಿಕೊಳ್ಳುವುದು ಮತ್ತು ಅವುಗಳನ್ನು ಅರಿತು ಬಳಸುವುದು, ನಿತ್ಯದ 
ವ್ಯವಹಾರಗಳಲ್ಲಿ ಬಳಸುವ ಪದಗಳನ್ನು ಸ್ವಲ್ಪ ಮಟ್ಟಿಗಾದರೂ ಪರಿಚಯಿಸಿಕೊಳ್ಳುವುದು. ಉಚ್ಚಾರ, 
ಒತ್ತು. ಸ್ವರಭಾರಗಳೊಡನೆ ಸಣ್ಣ ಸಣ್ಣ ವಾಕ್ಯಗಳನ್ನು ಉಚ್ಚರಿಸುವುದು ಮತ್ತು ಬರೆಯುವುದು, ಕನ್ನಡದ 
ಪದ್ಯಗಳನ್ನು ಭಾವಾಭಿನಯದೊಂದಿಗೆ ಹಾಡುವುದು, ಇಂತಹ ನಿರ್ದಿಷ್ಟ ಗುರಿಗಳೊಂದಿಗೆ ಪುಸ್ತಕ 
ರಚನೆಗೆ ಕೈಹಾಕಲಾಗಿದೆ. 


ಪ್ರತಿ ಪಠ್ಯವನ್ನು ರಚಿಸುವಾಗಲೂ ಸಾಮರ್ಥ್ಯವಾರು ಪಠ್ಯವಸ್ತು ರೂಪಿತವಾಗಬೇಕೆನ್ನುವುದನ್ನು 
ಗಮನದಲ್ಲಿಡಬೇಕಾಗಿದೆ. ಆಲಿಸುವುದು, ಮಾತನಾಡುವುದು, ಓದುವುದು ಮತ್ತು ಬರೆಯುವುದು ಈ 
ಕೌಶಲಗಳನ್ನು ಮಕ್ಕಳಲ್ಲಿ ಅಭಿವೃದ್ಧಿಪಡಿಸಲು ಅಗತ್ಯವಾಗುವಂತೆ ಪಾಠಗಳನ್ನು ರೂಪಿಸಲಾಗಿದೆ. ಜನಪ್ರಿಯ 
ಪ್ರಾಸಗೀತೆಗಳನ್ನು ಆಲಿಸುವುದು, ಅರ್ಥಮಾಡಿಕೊಳ್ಳುವುದು, ಪರಿಚಿತ ಸನ್ನಿವೇಶಗಳ ಸಂಭಾಷಣೆ 
ಸಂವಾದಗಳನ್ನು ಅರ್ಥಮಾಡಿಕೊಳ್ಳುವುದು, ಪಠ್ಯದ ಸರಳ ಮಾಹಿತಿಯನ್ನು ನೆನಪಿಸಿಕೊಳ್ಳುವುದು, 
ಆಲಿಸಿದ ನಂತರ ಸರಳವಾದ ಪಶ್ನೆಗಳಿಗೆ ಉತ್ತರಿಸುವುದು ಮುಂತಾದ ಆಲಿಸುವ ಕೌಶಲಗಳಿಗೆ 
ಸಂಬಂಧಿಸಿದ ಪಾಠಗಳನ್ನು ರೂಪಿಸಲಾಗಿದೆ. ಮಕ್ಕಳನ್ನು ಮಾತನಾಡಿಸುವ ಸಂದರ್ಭಕ್ಕೆ ಅಗತ್ಯವಾದ 
ಪಾಠಗಳನ್ನು, ಸರಳ ಪ್ರಶ್ನೆಗಳಿಗೆ ಉತ್ತರಿಸಬಹುದಾದ ಅಭ್ಯಾಸಗಳನ್ನು ರಚಿಸಲಾಗಿದೆ. ಈಗಾಗಲೇ 
ಕನ್ನಡದಲ್ಲಿ ಸಾರ್ವತ್ರಿಕವಾಗಿ ಒಪ್ಪಿತವಾಗಿರುವ ಮತ್ತು ಪರಂಪರೆಯಿಂದ ಬಂದಿರುವ ವರ್ಣಮಾಲೆಯ 
ಅಕ್ಷರಗಳನ್ನು ಅನುಕ್ರಮವಾಗಿ ಗುರುತಿಸಲು ಅಗತ್ಯವಾದ ಅಭ್ಯಾಸಗಳನ್ನು ನೀಡಲಾಗಿದೆ. ಸ್ವರ, ವ್ಯಂಜನ, 
ಗುಣಿತಾಕ್ಷರ ಮತ್ತು ಒತ್ತಕ್ಷರಗಳನ್ನು ನಕಲು ಮಾಡಿ ಕಲಿಯಲು ಅವಕಾಶ ಕಲ್ಪಿಸಲಾಗಿದೆ. ಪರಿಚಿತವಾದ 
ಪದಗಳನ್ನು, ಸರಳ ವಾಕ್ಯಗಳನ್ನು ರಚಿಸಲು ಅಗತ್ಯವಾದ ಅಭ್ಯಾಸಗಳನ್ನು ನೀಡಲಾಗಿದೆ. 


ಕ್ಷರಗಳನ್ನು ಕಲಿಸುವ ಮೂರು ನಾಲ್ಕು ಪದ್ಧತಿಗಳು ಕನ್ನಡದಲ್ಲಿ ಮೊದಲಿನಿಂದಲೂ ಬಳಕೆಗೆ 
ದಿವೆ. "ಇದರಲ್ಲಿ ಅಕ್ಷರಮಾಲಾ ಪದ್ಧತಿ, ರಠಈಕ ಪದ್ಧತಿ, ರೂಪಸಾಮ್ಯ ಪದ್ಧತಿ ಹಾಗೂ Gama, 
ಪದ್ಧತಿಗಳು ಪರಿಚಿತವಾದವು. ಕಳೆದ ಹಲವು ವರ್ಷಗಳಿಂದ ಬಳಕೆಯಲ್ಲಿರುವ ರೂಪಸಾಮ್ಯ 


ಮುಂದುವರೆಸಲಾಗಿದೆ. ಧ್ವನಿ ಮತ್ತು ರೂಪಸಾಮ್ಯವಿರುವ ಅಕ್ಷರಗಳನ್ನು ಕಲಿಯುವುದರ ಮೂಲಕ 
ಮಕ್ಕಳು ಅಕ್ಷರದಿಂದ ನೇರವಾಗಿ ಪದಕ್ಕೆ, ಪದದಿಂದ ವಾಕ್ಯಕ್ಕೆ ಮುನ್ನಡೆಯುವ ಸಾಧ್ಯತೆ ಇದೆ, 
ಮೂಲಾಕ್ಷರ, ಗುಣಿತಾಕ್ಷರ, ಒತ್ತಕ್ಷರಗಳನ್ನು ಒಂದು ಕ್ರಮದಲ್ಲಿ ಯೋಜಿಸಿ ನೀಡಲಾಗಿದೆ. ಕಲಿಕೆಗೆ 
ಅಗತ್ಯವಾಗುವಂತೆ ಪುನರಾವರ್ತನೆಗೆ ಅಗತ್ಯವಾದ ಅಭ್ಯಾಸಗಳನ್ನು ನೀಡಲಾಗಿದೆ. 


ಇಡೀ ಪುಸ್ತಕವನ್ನು ಮಕ್ಕಳನ್ನು ಗಮನದಲ್ಲಿಟ್ಟು ರಚಿಸಿದರೂ ಪುಸ್ತಕದ ಎಲ್ಲೆಡೆ ಅಧ್ಯಾಪಕರಿಗೆ 


ಕಲಿಯಬೇಕಾದುದರಿಂದ ಈ ರೀತಿಯ ಸೂಚನೆಗಳನ್ನು ನೀಡಲಾಗಿದೆ. ಪ್ರತೀ ಪಾಠಕ್ಕೂ ಒಂದು 
“ಪಾಠಪೂರ್ವ ಚಟುವಟಿಕೆ' ನೀಡಲಾಗಿದೆ. ಈ ಪೂರ್ವಪಾಠದಲ್ಲಿ ಸಾಮಾನ್ಯವಾಗಿ ಪಾಠಕ್ಕೆ ಪೂರಕವಾಗುವ 
ಚಿತ್ರಗಳನ್ನು ನೀಡಿ ಆ ಚಿತ್ರಗಳನ್ನು ಗುರುತಿಸುವುದರ ಮೂಲಕ ಮಕ್ಕಳನ್ನು ಮಾತನಾಡಿಸುತ್ತಾ ಪಾಠ 
ಅರ್ಥಮಾಡಿಕೊಳ್ಳಲು ಮಕ್ಕಳಿಗೆ ಪರಿಚಿತವಾದ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಅದರ ಮೂಲಕ 
ಪಾಠವನ್ನು ಆರಂಭಿಸಲು ಸೂಚನೆ ನೀಡಲಾಗಿದೆ. MOB OW ರಿಂದ ಮುಂದಕ್ಕೆ ಪೂರ್ವಪಾಠವಿರುವುದಿಲ್ಲ. 
ಮೊದಲ ನಾಲ್ಕು ಪಾಠಗಳಲ್ಲಿ ಮಕ್ಕಳನ್ನು ಮಾತನಾಡಿಸಲು ಅಗತ್ಯವಾದ ಅಭ್ಯಾಸಗಳನ್ನು ನೀಡಲಾಗಿದೆ. 
ಸರಳವಾದ ಪ್ರಶ್ನೆಗಳನ್ನು ಕೇಳಿ ಅವರಿ೦ದ ಉತ್ತರ ಪಡೆಯಲು ಸೂಚಿಸಲಾಗಿದೆ. ಐದನೆಯ ಪಾಠದಿಂದ 
ಬರವಣಿಗೆಯ ಕಡೆಗೆ ಗಮನ ನೀಡಲಾಗಿದೆ. ಮಕ್ಕಳಿಗೆ ಬರವಣಿಗೆ ಅಭ್ಯಾಸ ಮಾಡಲು ಅವಕಾಶ 
ಒದಗಿಸಲಾಗಿದೆ ಅನಂತರ ಕನ್ನಡ ಅಕ್ಷರಗಳ ಬರವಣಿಗೆಗೆ ಪೂರಕವಾದ ರೇಖಾಭ್ಯಾಸ ನೀಡಲಾಗಿದೆ. 
ಅಲ್ಲಲ್ಲಿ ಮಕ್ಕಳು ಚಿತ್ರಕ್ಕೆ ಬಣ್ಣ ತುಂಬಲು ಚಿತ್ರವನ್ನು ಅನುಕರಿಸಿ ಬರೆಯಲು ಹೇಳಲಾಗಿದೆ. ಇವೆಲ್ಲಾ 
ಬರವಣಿಗೆಯ ಅಭ್ಯಾಸಕ್ಕೆ ಪೂರಕವಾದ ಚಟುವಟಿಕೆಗಳಾಗಿರುತ್ತವೆ. ಕಲಿಕೆಯಲ್ಲಿ ಏಕತಾನತೆಯನ್ನು 
ತಡೆಯುವ ಉದ್ದೇಶದಿಂದ ಪಾಠ ಆರು ಮತ್ತು ಏಳನ್ನು ಅಕ್ಷರಾಭ್ಯಾಸ ಗಳ ನಡುವೆ ಸೇರಿಸಲಾಗಿದೆ. by 
ಪಾಠಗಳ Bos ಆಲಿಸುವ, ಮಾತನಾಡುವ ಕೌಶಲಗಳ ee ಅವಕಾಶ ನೀಡಲಾಗಿದೆ. 


ಧ್ವನಿಸಾಮ್ಯ ಮತ್ತು ರೂಪಸಾಮ್ಯ ಪದ್ಧತಿಯ ಮೂಲಕ ಹತ್ತು ಭಿನ್ನ ಹಂತಗಳಲ್ಲಿ ಮೂಲಾಕ್ಷರಾಭ್ಯಾಸವನ್ನು 


ಕಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಎಲ್ಲ ಪಾಠಗಳ ಅಂತ್ಯದಲ್ಲಿ ಪದಗಳ ಮೂಲಕ ವಾಕ್ಯದ ನೆಲೆಗೆ 
ತಲುಪಲು ಅಗತ್ಯವಾದ ಅಭ್ಯಾಸಗಳನ್ನು ನೀಡಲಾಗಿದೆ. ಮುಂದೆ ಗುಣಿತಾಕ್ಷರಗಳನ್ನು ಕಾಗುಣಿತದ 
ಕ್ರಮದಲ್ಲಿ ನೀಡಲಾಗಿದೆ. ಈ ಗುಣಿತಾಕ್ಷರಗಳಿಗೆ ನೀಡಿರುವ ತಲೆಕಟ್ಟು 0 ಪಾರಿಭಾಷಿಕ 
ಶಬ್ದಗಳನ್ನು ಶಿಕ್ಷಕರನ್ನು ಉದ್ದೇಶಿಸಿ ನೀಡಲಾಗಿದೆ. 


ಮತ್ತು ಧ್ವನಿಸಾಮ್ಯ ಪದ್ಧತಿಯನ್ನು ಇಲ್ಲಿ ಮುಂದುವರೆಸಲಾಗಿದೆ. ಅಕ್ಷರ, ಪದ ಮತ್ತು ವಾಕ್ಯಗಳನ್ನು 
ಕಲಿಸಲು ಮತ್ತು ಕಲಿಯಲು ಈ ಪದ್ಧತಿ ಹೆಚ್ಚು ಅನುಕೂಲ DON ದೃಷ್ಟಿಯಿಂದ ಈ ಪದ್ಧತಿಯನ್ನು 


ಸೂಚನೆ ನೀಡಲಾಗಿದೆ. ಒಂದನೆಯ ತರಗತಿಯ ಮಕ್ಕಳು ಶಿಕ್ಷಕರ ಮೂಲಕವೇ ಪಾಠಗಳನ್ನು 


ತರ ಕೌಶಲಗಳೊಡನೆ ಓದುವ ಕೌಶಲವನ್ನು ಪಾಠ ಹನ್ನೊಂದರಿಂದ ಮುಂದೆ ನೀಡಲಾಗಿದೆ. 
ವನ್ನು ಬಳಸದೆ ಸರಳ ವಾಕ್ಯಗಳನ್ನು ಮಕ್ಕಳು ಓದಲು ಸಾಧ್ಯವಾಗಬೇಕು ಎಂಬುದು ಪಾಠ 
ು೧-೧೨ರ ಉದ್ದೇಶವಾಗಿದೆ. ಪಾಠ ೧೩ರಲ್ಲಿ ಸಜಾತೀಯ ಒತ್ತಕ್ಷರಗಳನ್ನು ಎರಡು ಹಂತಗಳಲ್ಲಿ 
ನೀಡಿ ಮೂರನೆಯ ಹಂತದಲ್ಲಿ ಭಿನ್ನರೂಪದ ಒತ್ತಕ್ಷರಗಳನ್ನು ನಾಲ್ಕನೆಯ ಹಂತದಲ್ಲಿ ವಿಜಾತೀಯ 
ಒತ್ತಕ್ಷರಗಳನ್ನು ಹಾಗೂ ಅಭ್ಯಾಸಗಳನ್ನು ನೀಡಲಾಗಿದೆ. ಪಾಠ ಹದಿನಾಲ್ಕರಿಂದ ಹದಿನೇಳರವರೆಗೆ 
ಕಲಿಕೆಯ ನಾಲ್ಕು ಕೌಶಲಗಳನ್ನು ಒಟ್ಟಾಗಿ ಬಳಸಲು ಅನುಕೂಲವಾಗುವಂತೆ ಪಾಠಗಳನ್ನು ರೂಪಿಸಲಾಗಿದೆ. 
ಅಂತಿಮರೂಪವನ್ನು ನೀಡುವ ಮುನ್ನ ಪಠ್ಯಪುಸ್ತಕ ಸಂಘವು ವಿವಿಧ ಜಿಲ್ಲೆಗಳ ಡಯಟ್‌ಗಳ ಮೂಲಕ 
ಶಿಕ್ಷಕರಿಂದ ಹಿಮ್ಮಾಹಿತಿ ಪಡೆದಿತ್ತು. ಈ ಹಿಮ್ಮಾಹಿತಿ, ಪುಸ್ತಕವನ್ನು ತಿದ್ದುಪಡಿಗೊಳಿಸಲು ತುಂಬ 
ಸಹಕಾರಿಯಾಯಿತು. ಹಿಮ್ಮಾಹಿತಿ ಒದಗಿಸಿದ ಎಲ್ಲಾ ಡಯಟ್‌ಗಳ ಪ್ರಾಂಶುಪಾಲರಿಗೆ ಮತ್ತು ಶಿಕ್ಷಕರಿಗೆ 
ಸಮಿತಿ ಆಭಾರಿಯಾಗಿದೆ. ಪುಸ್ತಕವನ್ನು ಪರಿಶೀಲಿಸಿ ಸೂಕ್ತ ಸಲಹೆಗಳನ್ನು ನೀಡಿದ ಸಂಪಾದಕೀಯ 
ಮಂಡಳಿ ಸದಸ್ಯರಿಗೆ ನಮನಗಳು. 


ಪಠ್ಯಪುಸ್ತಕ ಸಮಿತಿಯ ಎಲ್ಲಾ ಸದಸ್ಯರು ಹಾಗೂ ಪರಿಶೀಲಕರು : ಈ ಪುಸ್ತಕದ ಮೊದಲ 
ಹಂತದಿಂದ ಇಲ್ಲಿಯವರೆಗೆ ಸಾಕಷ್ಟು ಆಲೋಚಿಸಿ ಪಾಠಗಳನ್ನು ರೂಪಿಸಿ ಅಗತ್ಯವಾದ ಅಭ್ಯಾಸಗಳನ್ನು 
ರಚಿಸಿಕೊಟ್ಟಿದ್ದಾರೆ. ಕಲಾವಿದರು ಸುಂದರವಾದ ಚಿತ್ರಗಳನ್ನು DIA ಈ ಪುಸ್ತಕಕ್ಕೆ ಒಂದು ಹೊಸ ಕಳೆ 
ನೀಡಿದ್ದಾರೆ. ೨೫೦ಕ್ಕೂ ಹೆಚ್ಚು ಚಿತ್ರಗಳನ್ನು ಈ ಪುಸ್ತಕದಲ್ಲಿ ಅಳವಡಿಸಲಾಗಿರುವುದನ್ನು ಗಮನಿಸಬಹುದು. 
ನಮ್ಮೊಡನೆ ಸಮಸಮನಾಗಿ ನಿಂತು ಈ, ಪುಸ್ತಕ ರೂಪಿಸುವಲ್ಲಿ ಪಠ್ಯಪುಸ್ತಕ ಸಂಘದ ವ್ಯವಸ್ಥಾಪಕ 
ನಿರ್ದೇಶಕರು, ಸಂಯೋಜಕರು, ಉಪನಿರ್ದೇಶಕರು ಹಾಗೂ ಹಿರಿಯ ಸಹಾಯಕ ನಿರ್ದೇಶಕರು 
ಮಾರ್ಗದರ್ಶನ ಮಾಡುವುದಲ್ಲದೆ ಸಮಸ್ಯೆಗಳ ಸಂದರ್ಭದಲ್ಲಿ ಚರ್ಚಿಸಿ ಸೂಕ್ತ ಸಲಹೆಗಳನ್ನಿತ್ತಿದ್ದಾರೆ. 
ಇವರು ನೀಡಿದ ಸಲಹೆ ಸೂಚನೆಗಳು ತುಂಬಾ ಸಹಕಾರಿಯಾಗಿವೆ. ಇವರೆಲ್ಲರಿಗೂ ನಾನು ವೈಯಕ್ತಿಕವಾಗಿ 
ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ. 


ಡಾ ಸತ್ಯನಾರಾಯಣ ಮಲ್ಲಿಪಟ್ಟಣ 
ಅಧ್ಯಕ್ಷರು 
ಸವಿ ಕನ್ನಡ — ೧ 


ಪಠ್ಯಪುಸ್ತಕ ರಚನಾಸಮಿತಿ 


- ೧ ಪಠ್ಯಪುಸ್ತಕ ರಚನಾ ಸಮಿತಿ 


ಡಾ ಸತ್ಯನಾರಾಯಣ ಮಲ್ಲಿಪಟ್ಟಣ, ಸಂಯೋಜಕ ಪ್ರಾಧ್ಯಾಪಕರು, ವಿಶ್ವವಿದ್ಯಾನಿಲಯ ಕಾಲೇಜು, ಮಂಗಳೂರು-೧ 
ಸದಸ್ಯರು 

ಶ್ರೀ ಸಿ. ಎಸ್‌. ಬನಶಂಕರಯ್ಯ, ನಿವೃತ್ತ ಶಿಕ್ಷಕರು, ಅಶೋಕನಗರ, ಬೆಂಗಳೂರು-೫೦ 

ಶ್ರೀ ವೆಂಕಟೇಶ್‌ ಎಚ್‌. ಲಕ್ಷಾಣಿ, ಸ.ಶಿ. ಎ.ವಿ.ಸ್ಮಾರಕ ಸಂಯುಕ್ತ ಪ.ಪೂ. ಕಾಲೇಜು, ಧಾರವಾಡ. 

ಡಾ| ರಘುಶಂಖ ಭಾತಂಬ್ರ ಸ.ಶಿ. ಸರ್ಕಾರಿ ಪ್ರೌಢಶಾಲೆ, ನೌಬಾದ್‌ ಬೀದರ್‌-೧ 

ಶ್ರೀಮತಿ ಕೆ. ವಿಜಯಲಕ್ಷ್ಮಿದೇವಿ, ನಿವೃತ್ತ ಶಿಕ್ಷಕಿ, ನಂ.೩೫೯, ರಾಜಾಜಿನಗರ, ಬೆ೦ಗಳೂರು-೧೦ 

ಶ್ರೀ ನೀಲಾವರ ಸುರೇಂದ್ರ ಅಡಿಗ, ಸ.ಶಿ. ಕುವೆಂಪು ಶತಮಾನೋತ್ಸವ ಮಾ.ಪ್ರಾ. ಶಾಲೆ, ಕುಂದಾಪುರ Tall 


ಕಲಾವಿದರು : ಶ್ರೀ ಜಿ ಎಂ ಜಂಗಿ (ರ. ಬನಹಟ್ಟಿ), ಕಲಾವಿದರು, ಡಿ.ಎಸ್‌.ಇ.ಆರ್‌.ಟಿ, ಬೆ೦ಗಳೂರು-೮೫ 


ಪರಿಶೀಲಕರು : 


ಶ್ರೀ ಕೆ ಎಂ ಲಿಂಗೇಗೌಡ, ಉಪನ್ಯಾಸಕರು, ಸರ್ಕಾರಿ ಪ.ಪೂ. ಕಾಲೇಜು, ಮೈಲಾರ ಪಟ್ಟಣ, ನಾಗಮಂಗಲ Fall 


ಸಂಪಾದಕೀಯ ಮಂಡಳಿ ಸದಸ್ಯರು 

ಪ್ರೊ| ಸಾ.ಶಿ. ಮರುಳಯ್ಯ, ಸಾಹಿತಿಗಳು, ರಾಗಿಣಿ, ಹಂಪಿನಗರ, ಬೆಂಗಳೂರು. 

ಪ್ರೊ| ಅ.ರಾ.ಮಿತ್ರ, ಸಾಹಿತಿಗಳು, ಕೆ.ಎಚ್‌.ಬಿ. ಕಾಲೋನಿ, ಯಲಹಂಕ, ಬೆಂಗಳೂರು. 

ಡಾ| ವಿಷ್ಣು ಎಂ. ಶಿಂದೆ, ಸಹಾಯಕ ಪ್ರಾಧ್ಯಾಪಕರು, ಶಿಕ್ಷಣ ವಿಭಾಗ, ಕರ್ನಾಟಕ ರಾಜ್ಯ ಮಹಿಳಾ 
ವಿಶ್ವವಿದ್ಯಾನಿಲಯ, ವಿಜಯಪುರ. 

ಮುಖ್ಯ ಸಂಯೋಜಕರು : 

ಪ್ರೊ. ಜಿ.ಎಸ್‌. ಮುಡಂಬಡಿತ್ತಾಯ, ಸಂಯೋಜಕರು, ಪಠ್ನ 


ಕರ್ನಾಟಕ ಪಠ 


Ar 
son 


ಸಲಹೆ ಮತ್ತು ಮಾರ್ಗದರ್ಶನ : 
ಶ್ರೀ ನಾಗೇಂದ್ರ ಕುಮಾರ್‌, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಪಠ್ಯಪುಸ್ತಕ ಸಂಘ, ಬೆಂಗಳೂರು. 


ಶ್ರೀಮತಿ ಸಿನಾಗಮಣಿ, ಉಪನಿರ್ದೇಶಕರು, ಕರ್ನಾಟಕ ಪಠ್ಯಪುಸ್ತಕ ಸಂಘ, ಬೆಂಗಳೂರು. 
ಕಾರ್ಯಕ್ರಮ ಸಂಯೋಜಕರು : 
ಶ್ರೀ ಪಾಂಡುರಂಗ, ಹಿರಿಯ ಸಹಾಯಕ ನಿರ್ದೇಶಕರು, ಕರ್ನಾಟಕ DAA ಸಂಘ, ಬೆ೦ಗಳೂರು. 


ಸ್ತಕ ಪರಿಷ್ಕರಣಾ ಸಮಿತಿಗಳ ವಿವರ 


9, ಬರಗೂರು ರಾಮಚಂದ್ರಪ್ಪ ರಾಜ್ಯಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ, ಕರ್ನಾಟಕ ಪಠ್ಯಪುಸ್ತಕಸ೦ಘ(ರಿ), ಬೆಂಗಳೂರು-೮೫ 


ಅದ್ಯಕ್ಷರು 

Moa ದಳವಾಯಿ, ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸ್ನಾತಕೋತ್ತರ ಕೇಂದ್ರ, ಕೋಲಾರ, ಬೆಂಗಳೂರು ವಿಶ್ವವಿದ್ಯಾಲಯ. 
ಸದಸ್ಯರು 

ಡಾ. ಜಗನ್ನಾಥ್‌. ಹೆಬ್ಬಾಳೆ ಸಹ ಪ್ರಾಧ್ಯಾಪಕರು, ಕರ್ನಾಟಕ ಕಲಾ, ವಾಣಿಜ್ಯ ಪ್ರಥಮದರ್ಜೆ ಕಾಲೇಜು, ಬೀದರ್‌ 

. ಅಲ್ಲಮಪ್ರಭು ಬೆಟ್ಟದೂರು, ನಿವೃತ್ತ ಪ್ರಾಂಶುಪಾಲರು, ಅಮರ ಚೇತನ, ತವಳಗೇರಿ ಕಾಲೋನಿ, ಕಲ್ಯಾಣನಗರ, ಕೊಪ್ಪಳ. 
. ವಿ.ರಂಗಪ್ಪಯ್ಯಹೊಳ್ಳ, ನಿವೃತ್ತ ಕನ್ನಡ ಭಾಷಾ ಶಿಕ್ಷಕರು, ಶ್ರೀನಿವಾಸ ಚಿತ್ರಪಾಡಿ, ಸಾಲಿಗ್ರಾಮ, ಉಡುಪಿ ತಾ. 

. ಬಿ. ರವೀಶ್‌ಕುಮಾರ್‌. ಕನ್ನಡ ಅಧ್ಯಾಪಕರು, ಸರ್ಕಾರಿ ಪ್ರೌಢಶಾಲೆ, ಕೇರ್ಗಳ್ಳಿ, ಮೈಸೂರು ತಾಲ್ಲೂಕು. 

ಚಿಕ್ಕದೇವೇಗೌಡ, ಕನ್ನಡ ಅಧ್ಯಾಪಕರು, ಸರ್ಕಾರಿ ಪ್ರೌಢಶಾಲೆ, ಉತ್ತರಹಳ್ಳಿ, ಬೆಂಗಳೂರು-೬೧ 

ಕ ತಮ್ಮಣ್ಣಗೌಡ ಹೆಚ್‌.ಸಿ. ಕನ್ನಡ ಅಧ್ಯಾಪಕರು, ಸರ್ಕಾರಿ ಪ್ರೌಢಶಾಲೆ, ಹನುಮಂತಪುರ,"ಹಾಸನ ತಾ. 

esd. ಸುಶೀಲ, ಕನ್ನಡ ಅಧ್ಯಾಪಕಿ, (ಪ್ರೌಢಶಾಲಾ ವಿಭಾಗ), ಸರ್ಕಾರಿ ಪದವಿಪೂರ್ವ. ಕಾಲೇಜು, ಮದ್ದೂರು ತಾ. 

ಶ್ರೀ. ಬಸವರಾಜಪ್ಪ, ಎಂ, ಕನ್ನಡ ಅಧ್ಯಾಪಕರು (ಪ್ರೌಢಶಾಲಾ ವಿಭಾಗ). ಸರ್ಕಾರಿಪದವಿಪೂರ್ವಕಾಲೇಜು, ಹೊಸನಗರ ತಾ. 
ಶ್ರೀ. ಎನ್‌.ಬಿ.ವೀರನಗೌಡ, ಬಿ.ಅರ್‌.ಪಿ, ಕ್ಷೇತ್ರಸಮನ್ವಯಾಧಿಕಾರಿಗಳ: ಕಛೇರಿ, ಶಿಕಾರಿಪುರ ತಾ, ಶಿವಮೊಗ್ಗ ಜಿಲ್ಲೆ. 


ww 


(೮ 


ಕಲಾವಿದರು: 
ಶ್ರೀ. ವೆಂಕಟೇಶ್‌. ಚಿತ್ರಕಲಾ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಉರಮಾರ ಕಸಲಗೆರೆ, ಮಂಡ್ಯ ದಕ್ಷಿಣ ತಾ, ಮಂಡ್ಯ ಜಿಲ್ಲೆ. 


ಎಚ್‌.ಎಸ್‌. ರಾಘವೇಂದ್ರರಾವ್‌, ನಿವೃತ್ತ ಪ್ರಾಧ್ಯಾಪಕರು, ನಂ.೭, ೧೫ನೇ ಕ್ರಾಸ್‌, ಜೆ.ಪಿ.ನಗರ, ಬೆಂಗಳೂರು-೭೮ 
ಜಿ.ಆರ್‌.ತಿಪ್ಪೇಸ್ವಾಮಿ, ನಿವೃತ್ತ ಪ್ರಾಧ್ಯಾಪಕರು, ಕುವೆಂಪು ಕನ್ನಡ ಅಧ್ಯಯನಸಂಸ್ಥೆ ಮಾನಸ ಗಂಗೋತ್ರಿ, ಮೈಸೂರು-೬ 
ಸೈಯದ್‌ ಜಮೀರ್‌ಉಲ್ಲಾಷರೀಫ್‌, ನಿವೃತ್ತ ಪ್ರಾಂಶುಪಾಲರು, ಭಟ್ಕಳ, ಉತ್ತರ ಕನ್ನಡ ಜಿಲ್ಲೆ. 

ಯಲ್ಲಪ್ಪ ಹಿಮ್ಮಡಿ, ಎಸ್‌.ಪಿ.ಎ೦. ಕಲಾ ಮತ್ತು ವಾಣಿಜ್ಯ ಕಾಲೇಜು, ರಾಯಬಾಗ, ಬೆಳಗಾವಿ ಜಿಲ್ಲೆ. 

ಕಲಾವತಿ, ಕನ್ನಡ ಅಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬಳ್ಳಾರಿ. 

ಪ್ರಶಾಂತ್‌ ನಾಯಕ್‌, ಪ್ರಾಧ್ಯಾಪಕರು, ಕನ್ನಡ ಭಾರತಿ, ಕುವೆ೦ಪು ವಿಶ್ವವಿದ್ಯಾನಿಲಯ ಶಂಕರಘಟ್ಟ. ಶಿವಮೊಗ್ಗ. 
ಗೀತಾವಸಂತ, ಸಹಪ್ರಾಧ್ಯಾಪಕರು, ಕನ್ನಡ ವಿಭಾಗ ತುಮಕೂರು ವಿಶ್ವವಿದ್ಯಾಲಯ ತುಮಕೂರು. 

: ಸತ್ಯನಾರಾಯಣ, ಎಚ್‌.ಎಸ್‌. ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವಕಾಲೇಜು, ಬಸವನಗುಡಿ, ಬೆ೦ಗಳೂರು. 
ಸಲಹೆ ಮತ್ತು ಮಾರ್ಗದರ್ಶನ : 

ಶ್ರೀ ಎಂ.ಪಿ. ಮಾದೇಗೌಡ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಪಠ್ಯಪುಸ್ತಕ ಸಂಘ(ರಿ) ಬೆಂಗಳೂರು-೮೫ 

ಶ್ರೀ ಕೆ.ಜೆ. ರಂಗಯ್ಯ ಉಪನಿರ್ದೇಶಕರು, ಕರ್ನಾಟಕ ಪಠ್ಯಪುಸ್ತಕ ಸಂಘ(ರಿ),ಬೆ೦ಗಳೂರು-೮೫ 

ಕಾರ್ಯಕ್ರಮ ಸಂಯೋಜಕರು : 


ಶ್ರೀಮತಿ. ಎಂ.ಡಿ. ಉಷಾ, ಹಿರಿಯ ಸಹಾಯಕ ನಿರ್ದೇಶಕರು, ಕರ್ನಾಟಕ ಪಠ್ಯಪುಸ್ತಕ ಸಂಘ(ರಿ) ಬೆಂಗಳೂರು-೮೫ 


33333333 


ಪರಿಷ್ಠರಣೆ ಕುರಿತು 


y 
ಒಂದರಿಂದ ಹತ್ತನೇ ತರಗತಿಯ ಪಠ್ಯಪುಸ್ತಕಗಳ ಬಗ್ಗೆ ಪಕಟಗೊಂಡ ಸಾರ್ವಜನಿಕ ಅಭಿಪ್ರಾಯಗಳನ್ನು 


ನಿಸಿ ಮಾನ್ಯ ಮುಖ್ಯಮಂತ್ರಿಯವರೂ ಅರ್ಥಸಚಿವರೂ ಆಗಿರುವ ಶ್ರೀ ಸಿದ್ದರಾಮಯ್ಯನವರು ತಮ್ಮ 
೨೦೧೪-೧೫ ರ ಬಜೆಟ್‌ನಲ್ಲಿ ತಜ್ಞರ ಸಮಿತಿಯನ್ನು ರಚಿಸುವ ಘೋಷಣೆ ಮಾಡಿದರು. ತಜ್ಞರು 
ಅನುಸರಿಸಬೇಕಾದ ಮೂಲ ಆಶಯವನ್ನು ಹೀಗೆ ಹೇಳಿದರು: “ಪಠ್ಯಪುಸ್ತಕಗಳನ್ನು ಸಾಮಾಜಿಕ ಸಾಮರಸ್ಯ, 
ನೈತಿಕಮೌಲ್ಯಗಳು, ವ್ಯಕ್ತಿತ್ವವಿಕಸನ, ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಭಾವ, ಜಾತ್ಯತೀತತೆ ಮತ್ತು 
ರಾಷ್ಟ್ರೀಯ ಬದ್ಧತೆಗಳಿಗೆ ಅನುವಾಗುವಂತೆ ತಜ್ಞರ ಸಮಿತಿಯನ್ನು ಪುನರ್‌ ರಚಿಸಲಾಗುವುದು” ಇದು ಬಜೆಟ್‌ 
ಭಾಷಣದಲ್ಲಿ ಸಾದರಪಡಿಸಿದ ಆಶಯ. 

ಆನ೦ತರ ಶಿಕ್ಷಣ ಇಲಾಖೆಯು ಒಂದರಿಂದ ಹತ್ತನೇ ತರಗತಿಯವರೆಗಿನ ಪಠ್ಯಪುಸ್ತಕಗಳ 
ಪರಿಷ್ಕರಣೆಗಾಗಿ ೨೭ ಸಮಿತಿಗಳನ್ನು ರಚಿಸಿ ದಿನಾಂಕ: ೨೪.೧೧.೨೦೧೪ ರಂದು ಆದೇಶ ಹೊರಡಿಸಿತು. 
ಈ ಸಮಿತಿಗಳು ವಿಷಯವಾರು ಮತ್ತು ತರಗತಿವಾರು ಮಾನದಂಡಕ್ಕನುಗುಣವಾಗಿ ರಚಿತವಾದವು. ವಿವಿಧ 
ಪಠ್ಯವಿಷಯಗಳಿಗೆ ಸಂಬಂಧಿಸಿದ ತಜ್ಞರು, ಅಧ್ಯಾಪಕರು ಈ ಸಮಿತಿಗಳಲ್ಲಿದ್ದಾರೆ. ಈಗಾಗಲೇ ಲಿಖಿತವಾಗಿ 
ಬಂದಿರುವ ಅನೇಕ ಆಕ್ಷೇಪಗಳು ಮತ್ತು ವಿಶ್ಲೇಷಣೆಗಳನ್ನು ಪರಿಶೀಲಿಸಿ, ತಪ್ಪು. ಒಪ್ಪುಗಳ ಬಗ್ಗೆ ನಿರ್ಣಯಿಸಿ 
ಪಠ್ಯಪುಸ್ತಕಗಳನ್ನು ಪರಿಷ್ಕರಿಸುವ ಹೊಣೆಹೊತ್ತ ಈ. ಸಮಿತಿಗಳಿಗೆ. "ಅಗತ್ಯವಿದ್ದಲ್ಲಿ ಪಠ್ಯವಸ್ತುವನ್ನು 
ಪರಿಷ್ಕರಿಸಿ ನಂತರ ಪಠ್ಯಪುಸ್ತಕಗಳನ್ನು ಪರಿಷ್ಕರಿಸುವ'. ಸ್ಥಾತಂತ್ಯವನ್ನು ೨೪.೧೧.೨೦೧೪ರ ಆದೇಶದಲ್ಲೇ 
ನೀಡಲಾಗಿತ್ತು. ಆನಂತರ ೧೯.೦೯.೨೦೧೫ ರಂದು ಹೊಸ; ಆದೇಶ ಹೊರಡಿಸಿ “ಅಗತ್ಯವಿದ್ದಲ್ಲಿ ಪುನರ್‌ 
ರಚಿಸುವ' ಸ್ಥಾತಂತ್ರ್ಯವನ್ನು ನೀಡಲಾಯಿತು. ಹೀಗೆ: ಸಮಗ್ರ ಪರಿಷ್ಠರಣೆಗೊಂಡ ಪಠ್ಯಪುಸ್ತಕಗಳನ್ನು ೨೦೧೬- 
೧೭ ರ ಬದಲು ೨೦೧೭-೧೮ನೇ ಶೈಕ್ಷಣಿಕ ವರ್ಷದಲ್ಲಿ ಜಾರಿಗೊಳಿಸಲಾಗುವುದೆಂದು ಇದೇ ಆದೇಶದಲ್ಲಿ 
ತಿಳಿಸಲಾಯಿತು. 

ಅನೇಕ ವ್ಯಕ್ತಿಗಳೂ ಸಂಘಟನೆಗಳೂ ಸ್ವಯಂಪ್ರೇರಿತರಾಗಿ ಪಠ್ಯಪುಸ್ತಕಗಳಲ್ಲಿರುವ ಮಾಹಿತಿದೋಷ, 
ಆಶಯದೋಷಗಳನ್ನು ಪಟ್ಟಿಮಾಡಿ ಶಿಕ್ಷಣ ಸಚಿವರಿಗೆ, ಪಠ್ಯಪುಸ್ತಕ ಸಂಘಕ್ಕೆ ಕಳುಹಿಸಿದ್ದರು. ಅವುಗಳ 
ಪರಿಶೀಲನೆ ಮಾಡಿದ್ದಲ್ಲದೆ, ಸಮಿತಿಗಳಾಚೆಗೆ ಅನೇಕ ಸಂವಾದಗಳನ್ನು ಏರ್ಪಡಿಸಿ ವಿಚಾರ ವಿನಿಮಯ 
ಮಾಡಿಕೊಂಡಿದ್ದೇವೆ. ಪ್ರಾಥಮಿಕ: ಮತ್ತು ಪ್ರೌಢಶಾಲಾ ಅಧ್ಯಾಪಕರ ಸಂಘಗಳ ಜೊತೆ ಚರ್ಚಿಸಿದ್ದಲ್ಲದೆ 
ಪ್ರಶ್ನಾವಳಿ ಸಿದ್ಧಪಡಿಸಿ ಅಧ್ಯಾಪಕರಿಗೆ ಕಳಿಸಿ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗಿದೆ. ಅಧ್ಯಾಪಕರು, 
ವಿಷಯಪರಿವೀಕ್ಷಕರು ಮತ್ತು ಡಯಟ್‌ ಪ್ರಾಂಶುಪಾಲರ ಪ್ರತ್ಯೇಕ ಸಭೆಗಳನ್ನು ನಡೆಸಿ ವಿಶ್ಲೇಷಣಾತ್ಮಕ 
ಅಭಿಮತಗಳನ್ನು ಪಡೆಯಲಾಗಿದೆ. ವಿಜ್ಞಾನ, ಸಮಾಜವಿಜ್ಞಾನ, ಗಣಿತ, ಭಾಷೆ ಸಾಹಿತ್ಯಗಳಿಗೆ ಸಂಬಂಧಿಸಿದ 
ತಜ್ಞರಿಗೆ ಮೊದಲೇ ಪಠ್ಯಪುಸ್ತಕಗಳನ್ನು ಕಳುಹಿಸಿ ಆನಂತರ ಸಭೆ ನಡೆಸಿ ಚರ್ಚಿಸಲಾಗಿದೆ. ಮಹಿಳಾ ಸಂಘಟನೆ 
ಹಾಗೂ ವಿಜ್ಞಾನ ಸಂಬಂಧಿ ಸಂಸ್ಥೆಗಳನ್ನು ಆಹ್ವಾನಿಸಿ 23033 ನಡೆಸಲಾಗಿದೆ. ಹೀಗೆ ಎಲ್ಲಾ ಮೂಲಗಳಿಂದ 
ಪಡೆದ ಅರಿವಿನ ಆಧಾರದ ಮೇಲೆ ಪಠ್ಯಪುಸ್ತಕಗಳನ್ನು ಅಗತ್ಯವಿದ್ದಕಡೆ ಪರಿಷ್ಕರಿಸಲಾಗಿದೆ. 

ಬಹುಮುಖ್ಯವಾದ ಇನ್ನೊಂದು ಸಂಗತಿಯನ್ನು ಇಲ್ಲಿ ಹೇಳಬೇಕು. ಕೇಂದ್ರೀಯ ಶಾಲಾ 
(ಎನ್‌.ಸಿ.ಇ.ಆರ್‌.ಟಿ) ಪಠ್ಯಪುಸ್ತಕಗಳ ಜೊತೆ ರಾಜ್ಯದ ಪಠ್ಯಪುಸ್ತಕಗಳನ್ನು ತೌಲನಿಕವಾಗಿ ಅಧ್ಯಯನ ಮಾಡಿ 


ಕಾ 


= 1. 


3, ನೀಡಲು ವಿಜ್ಞಾನ, ಗಣಿತ ಮತ್ತು ಸಮಾಜವಿಜ್ಞಾನಕ್ಕೆ ಸಂಬಂಧಿಸಿದಂತೆ ತಜ್ಞರ ಮೂರು 
ತಿಗಳನ್ನು ರಚಿಸಲಾಯಿತು. ಈ ಸಮಿತಿಗಳು ನೀಡಿದ ತೌಲನಿಕ ವಿಶ್ಲೇಷಣೆ ಮತ್ತು ಸಲಹೆಗಳನ್ನು 
ಧರಿಸಿ ರಾಜ್ಯ ಪಠ್ಯಪುಸ್ತಕಗಳ ಗುಣಮಟ್ಟವನ್ನು ಹೆಚ್ಚಿಸಲಾಗಿದೆ. ಕೇಂದ್ರೀಯ ಶಾಲಾ ಪಠ್ಯಪುಸ್ಕಕಗಳಿಗಿ೦ತ 
ನಮ್ಮ ರಾಜ್ಯದ ಪಠ್ಯಪುಸ್ತಕಗಳ ಗುಣಮಟ್ಟ ಕಡಿಮೆಯಾಗದಂತೆ ಕಾಯ್ದುಕೊಳ್ಳಲಾಗಿದೆ. ಜೊತೆಗೆ ಆಂಧ್ರ, 
ತಮಿಳುನಾಡು, ಮಹಾರಾಷ್ಟ್ರಗಳ ಪಠ್ಯಪುಸ್ತಕಗಳ ಜೊತೆ ನಮ್ಮ ಪಠ್ಯಪುಸ್ತಕಗಳನ್ನು ಪರಿಶೀಲಿಸಲಾಗಿದೆ. 

ಇನ್ನೊಂದು ಸ್ಪಷ್ಟನೆಯನ್ನು ನೀಡಲು ಬಯಸುತ್ತೇನೆ. ನಮ್ಮ ಸಮಿತಿಗಳು ಮಾಡಿರುವುದು 
ಪರಿಷ್ಠರಣೆಯೇ ಹೊರತು ಪಠ್ಯಪುಸ್ತಕಗಳ ಸಮಗ್ರ ರಚನೆಯಲ್ಲ. ಆದ್ದರಿಂದ ಈಗಾಗಲೇ ರಚಿತವಾಗಿರುವ 
ಪಠ್ಯಪುಸ್ತಕಗಳ ಸ್ವರೂಪ 3, ಎಲ್ಲಿಯೂ ಧಕ್ಕೆಯು೦ಟುಮಾಡಿಲ್ಲ. ಲಿಂಗತ್ವ ಸಮಾನತೆ, ಪ್ರಾದೇಶಿಕ ಪ್ರಾತಿನಿಧ್ದ 
ಷ್ಟ್ರೀಯ ಸಮಗತೆ, ey mean ಸಾಮರಸ್ಯಗಳ ಹಿನ್ನೆ ರೆಯಲ್ಲಿ ಕೆಲವು ಪರಿಷ್ಕರಣೆಗಳು ನಡೆದಿವೆ. 
ಹೀಗೆ ಪರಿಷ್ಠರಿಸುವಾಗ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಮತ್ತು ರಾಜ್ಯ ಪಠ್ಯಕ್ರಮ ಚೌಕಟ್ಟುಗಳನ್ನು ಮೀರಿಲ್ಲವೆಂದು 
ತಿಳಿಸಬಯಸುತ್ತೇವೆ: ಜೊತೆಗೆ ನಮ್ಮ ಸಂವಿಧಾನದ ಆಶಯಗಳನ್ನು ಅನುಸರಿಸಲಾಗಿದೆ. ಸಮಿತಿಗಳು ಮಾಡಿದ 
ಪರಿಷ್ಕರಣೆಯನ್ನು ಮತ್ತೊಮ್ಮೆ ಪರಿಶೀಲಿಸಲು ವಿಷಯವಾರು ಉನ್ನತ ಪರಿಶೀಲನ. ಸಮಿತಿಗಳನ್ನು ರಚಿಸಿ 
ಅಭಿಪ್ರಾಯಪಡೆದು ಅಳವಡಿಸಲಾಗಿದೆ. 

ಹೀಗೆ ಕ್ರಮಬದ್ಧವಾಗಿ ನಡೆದ ಕೆಲಸಕ್ಕೆ ತಮ್ಮನ್ನು ತಾವು ಸಂಪೂರ್ಣ ತೊಡಗಿಸಿಕೊಂಡ ೨೭ 
ಸಮಿತಿಗಳ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಹಾಗೂ ಉನ್ನತ ಪರಿಶೀಲನಾ ಸಮಿತಿಯ ಸಮಸ್ತರನ್ನು ಕೃತಜ್ಞತೆಯಿಂದ 
ನೆನೆಯುತ್ತೇವೆ. ಅಂತೆಯೇ ಸಮಿತಿಗಳ ಕೆಲಸ ಸುಗಮವಾಗಿ ನಡೆಯುವಂತೆ ವ್ಯವಸ್ಥೆಮಾಡಲು ಕಾರ್ಯಕ್ರಮ 
ಅಧಿಕಾರಿಗಳಾಗಿ ನಿಷ್ಠೆಯಿ೦ದ ದುಡಿದ ಪಠ್ಯಪುಸ್ತಕ ಸಂಘದ ಎಲ್ಲಾ ಅಧಿಕಾರಿಗಳನ್ನೂ ನೆನೆಯುತ್ತೇವೆ. 
ಸಹಕರಿಸಿದ ಸಿಬ್ಬಂದಿಗೂ ನಮ್ಮ ವಂದನೆಗಳು. ಅಭಿಪ್ರಾಯ ನೀಡಿ ಸಹಕರಿಸಿದ ಸರ್ವ ಸಂಘಟನೆಗಳು ಮತ್ತು 
ತಜ್ಞರಿಗೆ ಧನ್ಯವಾದಗಳು. 


J 


(ಎಂ.ಪಿ. ಮಾದೇಗೌಡ) (ಪ್ರೊ. ಬರಗೂರು ರಾಮಚಂದ್ರಪ್ಪ 
ವ್ಯವಸ್ಥಾಪಕ ನಿರ್ದೇಶಕರು ಸರ್ವಾಧ್ಯಕ್ಷರು 
ಕರ್ನಾಟಕ ಪಠ್ಯಪುಸ್ತಕ ಸಂಘ (ರಿ) ರಾಜ್ಯ ಪಠ್ಯಪುಸ್ತಕ ಪರಿಷ್ಕರಣ ಸಮಿತಿ 
ಬೆಂಗಳೂರು-೮೫ ಕರ್ನಾಟಕ ಪಠ್ಯಪುಸ್ತಕ ಸಂಘ (ರಿ) 


ಬೆಂಗಳೂರು-೮೫ 


ಸಮಿತಿ ರಚನೆ 
ರೇಖಾಭ್ಯಾಸ ಪಾಠಗಳು ಸಮಿತಿ ರಚನೆ 
ಶಾಲೆಗೆ ಹೋಗುವೆ (ಪದ್ಯ) ಚಂದ್ರಕಾಂತ ಕರದಳ್ಳಿ 
ಕೋತಿ ಮತ್ತು ಅಳಿಲು ಸಮಿತಿ ರಚನೆ 


ಸಮಿತಿ ರಚನೆ 


ಚಂದಿರನೇತಕೆ ಓಡುವನಮ್ಮ (ಪದ್ಯ)... | ನೀ.ರೇ. ಹಿರೇಮಠ 


ಗುಣಿತಾಕ್ಷರಗಳು ಸಮಿತಿ ರಚನೆ 

ಸಮಿತಿ ರಚನೆ 

ಸಮಿತಿ ರಚನೆ 

ಸಮಿತಿ ರಚನೆ 
ಅಬ್ಬಾಸ್‌ ಹಣ್ಣಿನ ಅಂಗಡಿ ಸಮಿತಿ ರಚನೆ 
ಮೊಲದ ಮರಿ (ಪದ್ಯ) ಕೆಮ್ತೂರು ದೊಡ್ಡಣ್ಣ ಶೆಟ್ಟಿ 
ಶಂಕರಪ್ಪನ ಮನೆ ಸಮಿತಿ ರಚನೆ 


ಕೈ ತೊಳೆಯಬೇಕು ಸಮಿತಿ ರಚನೆ 


ತೋರಿಖ-ಹೆಂಆಪಿ 
(ಪಾಠ - N: ಪಾಠಪೂರ್ವ ಚಟುವಟಿಕೆ) 


ಅ) ಚಿತ್ರ ತೋರಿಸಿ ಪದ ಹೇಳಿಸಿ. 


ತಾಯಿ 


ಸೈನಿಕ 


ನವಮಾಸ ಹೊತ್ತು 
ನನ್ನನು ಹೆತ್ತು 
ಸಾಕಿದ ತಾಯಿಗೆ ವಂದನೆ 


ಮೈಮುರಿ ದುಡಿದು 
ನನ್ನನು ಸಲುಹಿ 
ಜೆಳೆಸಿದ ತಂದೆಗೆ ವಂದನೆ 


ವಿದ್ಯಾ ಬುದ್ಧಿ 
ಬಾಲ್ಕದಿ ಕಲಿಸಿ 
ಹರಸಿದ ಗುರುವಿಗೆ "ವಂದನೆ 


ಬಗೆ ಬಗೆ ರೋಗವ 
ವಾಸಿ ಮಾಡುವ 
Son ಮಾಡುವೆ ವಂದನೆ 


ನಿತ್ಯದಿ ದುಡಿದು 
ಅನ್ನವ ನೀಡುವ 
ರೈತಗೆ ಮಾಡುವೆ ವಂದನೆ 


ನಾಡಿನ ರಕ್ಷಣೆ 
ನಿತ್ಯದಿ ಮಾಡುವ 
ಯೋಧಗೆ ಮಾಡುವೆ ವಂದನೆ 


ಕೇಳಿದ ಪದಗಳು : 


ಮಾಸ, ಹೊತ್ತು ಹೆತ್ತು, ತಾಯಿ, ದುಡಿ, ತಂದೆ, ad, ಬುದ್ಧಿ. ಬಾಲ್ಯ, ಗುರು, ರೋಗ, 
ವೈದ್ಯೆ, ನಿತ್ಯ, ದುಡಿ, ರೈತ, ವಾಡು, ನಿತ್ಯ, ಯೋಧ. 


ಪದಗಳ ಅರ್ಥ : 


ಮಾಸ - ತಿಂಗಳು; DOSS - ನಮಸ್ಕಾರ, 
ಸಲಹು- ಆರೈಕೆ; ನಿತ್ಯ - ಪ್ರತಿದಿನ. 


ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. 


O) 
೨) 
೩) 
೪) 
೫) 
೬) 


ನವಮಾಸ ಹೊತ್ತು ಸಾಕಿದ 
ಮೈಮುರಿ ದುಡಿದು ಬೆಳೆಸಿದ 
WDD, ಬುದ್ಧಿ ಕಲಿಸಿ ಹರಸಿದ 
DIO ದುಡಿದು ಅನ್ನವ ನೀಡುವ 
ರೋಗ ವಾಸಿ ಮಾಡುವ 

ನಾಡಿನ ರಕ್ಷಣೆ ಮಾಡುವ 


ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ. 


O) 


೨) 


೩) 


೪) 


೫) 


೬) 


ನವಮಾಸ ಹೊತ್ತು ನನ್ನನು 
ಮೈಮುರಿ ದುಡಿದು ನನ್ನನು. ಸಲುಹಿ 
ವಿದ್ಯಾ ಬುದ್ದಿ ಬಾಲ್ಕದಿ ಕಲಿಸಿ 
ಬಗೆ ಬಗೆ"ರೋಗವ ವಾಸಿ ಮಾಡುವ 
DIO ದುಡಿದು ಅನ್ನವ ನೀಡುವ 


ನಾಡಿನ ರಕ್ಷಣೆ AO ಮಾಡುವ 


ತ್ರಗಳನ್ನು ತೋರಿಸಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಿರಿ 


೧. ವೈದ್ಯೆ ಏನು ಮಾಡುತ್ತಿದ್ದಾರೆ? 


9,2 B80 ಏನು ಮಾಡುತ್ತಿದ್ದಾರೆ? 


ಶಿಕಕಿ ಏನು ಮಾಡುತಿದಾರೆ? 
ah > 0 


A. 


(ಪಾಠ - ೨ : ಪಾಠಪೂರ್ವ ಚಟುವಟಿಕೆ) 


) ಚಿತ್ರ ತೋರಿಸಿ ಪದ ಹೇಳಿಸಿ. 


ಪಾರಿವಾಳ 


ಸಹಕಾರ (nz, 


(ಪಾಠವನ್ನು ಓದಿ ಹೇಳಿ) 529/60 6 


ಳು 
> q ಸ | 
A 


A 
ಒಂದು ಊರು. ಆ ಊರಿನ ಹಸರು ಮಲ್ಲಿಗೆಹಳ್ಳಿ. ಆ ಹಳ್ಳಿಯಲ್ಲಿ ಒಂದು 
ತೋಟವಿತ್ತು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. 
ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳೂ ವಾಸವಾಗಿದ್ದವು. 


ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು. ರಾಗಿಯನ್ನು ಹೊಲದಲ್ಲಿ 
ಬಿತ್ತಿದರೆ ತು೦ಬಾ ರಾಗಿ: ಸಿಗುತ್ತದೆ ಎ೦ದು ಕೋಳಿಗೆ ಅನಿಸಿತು. 


ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ “ನನ್ನಿಂದ 
ಆಗದು” ಎಂದಿತು. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಅದೂ “ನನ್ನಿಂದ 
ಆಗದು" ಎಂದಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು. 


ಕೆಲವು ದಿನಗಳು ಕಳೆದವು. ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು. ರಾಗಿಯ 
ಪೈರಿನಲ್ಲಿ ತೆನೆಗಳು ಬಿಟ್ಟವು. ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತು. 


ೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ 
ನಿಂದ ಆಗದು” ಎಂದಿತು. ಕೋಳಿ ಪಾರಿವಾಳದ. ಸಹಾಯವನ್ನು ಕೇಳಿತು. ಅದೂ 
ನನ್ನಿಂದ ಆಗದು” ಎಂದಿತು. ಕೋಳಿ ತನ್ನ ಮರಿಗಳನ್ನು ಸಿನಡಿತಿನರಿಡು ರಾಗಿಯ 
ತೆನೆಗಳನ್ನು ಕೊಯ್ದಿತು. ಕಾಳನ್ನು ಸಂಗ್ರಹಿಸಿ ಇಟಿತು. 


ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಯಿತು. ಅವು 
ಕೋಳಿಯ ಬಳಿಬಂದು “om, ತಿನ್ನಲು ರಾಗಿ ಕೊಡು” ಎಂದು ಕೇಳಿದವು. ಕೋಳಿ 
“ನೀವು ಬಿತ್ತಲೂ ಬರಲಿಲ್ಲ. ಕೊಯ್ಯಲೂ ಬರಲಿಲ್ಲ. ನಿಮಗೆ ಏಕೆ ರಾಗಿ ಕೊಡಲಿ?” ಎಂದು 
ಕೇಳಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಅವು ನಾಚಿ ತಲೆತಗ್ಗಿಸಿ 


ನಿಂತವು. ಕೋಳಿಗೆ “ಅಯ್ಯೋ ಪಾಪ!' ಅನಿಸಿತು. ರಾಗಿಯನ್ನು ಕೊಟ್ಟಿತು. 


ಕೇಳಿದ ಪದಗಳು : 
ಒಂದು, ಊರು, ಹೆಸರು, ಮಲ್ಲಿಗೆಹಳ್ಳಿ, ಕೋಳಿ, ಮರಿ, ಜೊತೆ; ವಾಸ, ಗುಬ್ಬಚ್ಚಿ, 
ಪಾರಿವಾಳ, ದಿನ, ರಾಗಿಕಾಳು, ನೆಲ, ಬಿತ್ತು ತು೦ಬಾ, ಸಹಾಯ, ಕೂಡಿ, ಕೆಲವು, 


ದೊಡ್ಡದು, ಕೇಳು, ಬೆಳೆ, ತೆನೆ, ಕೊಯ್ಯು, ಪೈರು: ಸಂಗ್ರಹಿಸು, ಬಳಿ, ಹಸಿವು, sow, 
ತಲೆತಗ್ಗಿಸು, ತಪ್ಪ 


ಪದಗಳ ಅರ್ಥ : 
ಗುಬ್ಬಚ್ಚಿ-ಗುಬ್ಬ, ಒ೦ದು ಜಾತಿಯ ALY ಪಕ್ಷಿ ; ಸಂಗಹಿಸು-ಒಟ್ಟುಗೂಡಿಸು; 
ಬಿತ್ತು - ಬೀಜ ಹಾಕು; ಪೈರು = ಧಾನ್ಯದ ಬೆಳೆ. 


ಅ) ಪ್ರಶ್ನೆ ಕೇಳಿ, ಮಕ್ಕಳಿ೦ದ ಉತ್ತರ ಹೇಳಿಸಿ. 
೧) ಹಳ್ಳಿಯ ಹೆಸರೇನು? 
೨) ಕೋಳಿ ಎಲ್ಲಿ ವಾಸವಾಗಿತ್ತು? 
೩) ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು? 
೪) ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತು? 
೫) ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ಲಿತು? 


ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಏನು ತಿಳಿಯಿತು? 
೭) ಕೋಳಿಗೆ ಏನು ಅನಿಸಿತು? 

ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಹೇಳಿಸಿ. 

೧) ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ 

೨) ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು 

೩) ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ 
೪) ಮತ್ತು ಪಾರಿವಾಳಗಳಿಗೆ ತಮ್ಮ 


ಅ) ಮಕ್ಕಳಿಂದ ಚಿತ್ರಗಳಿಗೆ ಸೂಕ್ತವಾದ ಬಣ್ಣ ತುಂಬಿಸಿ. 


ಕೇಳಿತು. 
ಬಿತ್ತಿತು. 


ತಿಳಿಯಿತು. 


(ಪಾಠ - ೩ : ಪಾಠಪೂರ್ವ ಚಟುವಟಿಕೆ) 


ಅ) ಚಿತ್ರ ತೋರಿಸಿ, ಪದ ಹೇಳಿಸಿ. 


() 


೨ ಕಣುಗಳು 
ಣಿ 


೩ ಎಲೆಗಳು 


ಆ ಹೂಗಳು 


ಕೈ ಬೆರಳುಗಳು 


ಕವಿ : ಜಿ.ಪಿ. ರಾಜರತ್ನಂ 
(ಈ ಪದ್ಯವನ್ನು ರಾಗವಾಗಿ ಹಾಡಿ ಮಕ್ಕಳಿಂದ ಹೇಳಿಸಿ) 


ಒಂದು ಎರಡು 
ಬಾಳೆಲೆ ಹರಡು 


ಮೂರು ನಾಲ್ಕು 
ಅನ್ನ ಹಾಕು 


ಐದು ಆರು 
ಬೇಳೆ ಸಾರು 


ಏಳು ಎಂಟು 
DOS ದಂಟು 


ಒಂಬತ್ತು ಹತ್ತು 
ಎಲೆ ಮುದಿರೆತ್ತು 


ಒಂದರಿಂದ ಹತ್ತು 
ಹೀಗಿತ್ತು 


ಊಟದ ಆಟವು 
ಮುಗಿದಿತ್ತು 


ಕೇಳಿದ ಪದಗಳು : 
ಒಂದು, ಎರಡು, ಬಾಳೆಲೆ, ಹರಡು, ಮೂರು, ನಾಲ್ಕು, ಅನ್ನ, ಹಾಕಾ, ಬದು ಆತು, 
ಬೇಳೆ, ಸಾರು, ಏಳು, ಎ೦ಟು, ಪಲ್ಯ, ದಂಟು, ಒಂಬತ್ತು, ಹತ್ತು. ಇಲ ಹಾಡಿತು. 
ಎತ್ತು. ಊಟ. 


ಪದಗಳ ಅರ್ಥ : 
ಪಲ್ಯ-ತರಕಾರಿಯಿಂದ ಮಾಡಿದ ಪದಾರ್ಥ, ತಾಳದ ; ದಂಟು-ಒಂದು ಜಾತಿಯ ತರಕಾರಿ 


ಸೊಪ್ಪು ; ಮುದಿರು - ಮುಚ್ಚು, DAR. 


ಅ) ನೀಡಿರುವ ಪದಗಳನ್ನು ಹೇಳಿ, ಮಕ್ಕಳಿಂದ ಹೇಳಿಸಿ. 
ಒಂದು, ಎರಡು, ಮೂರು, ನಾಲು 


ಆ) 


3) 


ಆರು, 


ಈ ಪ್ರಾಸ ಪದಗಳನ್ನು ಹೇಳಿ, ಮಕ್ಕಳಿಂದ ಹೇಳಿಸಿ. 


O) 
೨) 
೩) 
೪) 


ಪದ್ಯದ ಸಾಲುಗಳನ್ನು ಕೆಳಗೆ ನೀಡಿದೆ. ಆ ಸಾಲುಗಳಲ್ಲಿ ಒಂದೊಂದು ಪದವನ್ನು 
ಬಿಡಲಾಗಿದೆ. ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. 


O) 
೨) 
೩) 
೪) 
೫) 


Oe, ಎಂಟು, ಒಂಬತ್ತು 


ಎರಡು-ಹರಡು 
ಆರು-ಸಾರು 
ಎಂಟು-ದಂಟು 
ಹತ್ತು-ಎತ್ತು 


ಒಂದು ಎರಡು —__. ಹರಡು. 
ಮೂರು ನಾಲ್ಕು ಹಾಕು. 
ಐದು ಆರು ೨ ಸಾರು. 

ಏಳು ಎಂಟು ದಂಟು. 
ಒಂಬತ್ತು BD ——— ಮುದಿರೆತ್ತು. 


ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿ೦ದ ಉತ್ತರ ಪಡೆಯಿರಿ. 


ಈ ಹಣ್ಣಿನ ಹೆಸರೇನು? 
ಇಲ್ಲಿ ಎಷ್ಟು ಹಣ್ಣಿದೆ? 


ಈ ಚಿತ್ರದಲ್ಲಿರುವ ಹಣ್ಣುಗಳ 
ಹೆಸರೇನು? 
ಇಲ್ಲಿ ಎಷ್ಟು ಹಣ್ಣುಗಳಿವೆ? 


ಈ ಚಿತ್ರದಲ್ಲಿರುವ ಕಾಯಿಗಳ 
ಹೆಸರೇನು? 
ಇಲ್ಲಿ ಎಷ್ಟು ಕಾಯಿಗಳಿವೆ9? 


ಈ ಚಿತ್ರದಲ್ಲಿರುವ ತರಕಾರಿಯ 
ಹೆಸರೇನು? 
ಇಲ್ಲಿ ಎಷ್ಟು ಕಾಯಿಗಳಿವೆ9? 


@ Je © = 


೪ : ಪಾಠಪೂರ್ವ ಚಟುವಟಿಕೆ) 


) ಈ ಚಿತ್ರಗಳಿಗೆ ಬಣ್ಣ ತುಂಬಲು ತಿಳಿಸಿ. 


VW7656G 


Nr; x | : ಈ 
ಸುಮಾ : ಅಜ್ಜೀ, ನೀವು ದಿನಾಲೂ ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೆ? 
ಅಜ್ಜಿ : ಹೌದು ಮಗು, ಹೂದೋಟಕ್ಕೆ ಬರಲು ನನಗೆ ತುಂಬಾ ಇಷ್ಟ 
ಸುಮಾ : ಅಜ್ಜಿ, ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ, ಏಕೆ? 


ಅಜ್ಜಿ : ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ 
ಆರೋಗ್ಯಕ್ಕೆ ಅಗತ್ಯ. 


: ಅಜ್ಜಿ, ಅಲ್ಲಿ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ 
ಆಡಲೇ? 


: ಆಡು ಮಗು. ನಾನು AO ನಡೆದಾಡಿ ಬರುತ್ತೇನೆ. 

(ಸ್ವಲ್ಪ ಸಮಯದ ಬಳಿಕ) 

: ಜೋಕಾಲಿ ಆಡಿದ್ದು ಆಯಿತೆ ಮಗು? 

: ಆಯಿತು ಅಜ್ಜಿ, ನಿಮ್ಮ ನಡೆದಾಟ ಆಯಿತೇ? 

: ಆಯಿತು ಮಗು, ಈಗ ಮನೆಗೆ ಹೋಗೋಣವೇ? 

: ಅಜ್ಜಿ, ನಾನು ದಿನಾಲೂ ನಿಮ್ಮ ಜೊತೆ ಹೂದೋಟಕ್ಕೆ ಬರುವೆ. 

: ನೀನು ತುಂಬಾ ಜಾಣೆ, ಮಕ್ಕಳು ಚಿಕ್ಕಂದಿನಿಂದಲೇ ಇಂಥ ಒಳ್ಳೆಯ 
ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. 

ಕೇಳಿದ ಪದಗಳು : 

ಅಜ್ಜಿ, ದಿನಾಲೂ, ಸಂಜೆ, ನೀವು, , ಮಗು, ಹಲವಾರು, ಮಂದಿ, 


ನಡೆ, ದೇಹ, ಒಳ್ಳೆಯ, ವ್ಯಾಯಾಮ, \, ಅಗತ್ಯ, ಜೋಕಾಲಿ, ನಡೆದಾಟ, 
ಅಭ್ಯಾಸ, ಜಾಣೆ. 


ಪದಗಳ ಅರ್ಥ : 
ದಿನಾಲೂ-ಪ್ರತಿದಿನ ; ಜೋಕಾಲಿ-ಉಯ್ಕಾಲೆ, ತೂಗುಮಣೆ. 


ಅ) ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ. ಬಿಟ್ಟಿರುವ ಪದವನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ. 


೧) ಹೂದೋಟಕ್ಕೆ ಬರಲು ನನಗೆ ಇಷ್ಟ 


೨) ನಾನು ಹೋಗಿ ಸ್ವಲ್ಪ ಹೊತ್ತು ಆಡಲೇ? 


೪) ನೀನು ತುಂಬಾ 


ಮಕ್ಕಳಿಗೆ ಪ್ರಶ್ನೆ ಕೇಳಿ, ಉತ್ತರ ಹೇಳಿಸಿ. 

೧) ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು? 

೨) ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು? 

೩) ಸುಮಾ ಯಾವ ಆಟ ಆಡಿದಳು? 

ಯಾರು ಯಾರಿಗೆ ಹೇಳಿದರು/ಕೇಳಿದರು ಎಂದು ಮಕ್ಕಳನ್ನು ಕೇಳಿ, ಉತ್ತರ 
ಪಡೆಯಿರಿ. 


೧) ಅಜ್ಜೀ, ನೀವು ದಿನಾಲೂ ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೆ 9 
-ಎಂದು ಕೇಳಿದವರು ಯಾರು? 


೨) ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ 
ಅಗತ್ಯ. - ಎಂದು ಹೇಳಿದವರು ಯಾರು? 


A) ಮಕ್ಕಳು ಚಿಕ್ಕಂದಿನಿಂದಲೂ ಇಂಥ ಒಳ್ಳಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು 
ಒಳ್ಳೆಯದು. - ಎಂದು ಹೇಳಿದವರು ಯಾರು ? 
ಈ) ಈ ಕೆಳಗಿನ ವಾಕ್ಯಗಳನ್ನು ಓದಿ ಹೇಳಿ, ಮಕ್ಕಳಿಂದ ಹೇಳಿಸಿ. 


೧) ನಾನು ದಿನಾಲೂ ಸ್ನಾನ ಮಾಡುತ್ತೇನೆ. 


೨) ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. 


A) ನನ್ನ ಗೆಳತಿ ತುಂಬಾ ಜಾಣೆ. 


ತೋಚಿದಂತೆ ಗೀಚು 


೫ 
3 
೨೨ 
ಣಿ 

| 
೫ 
E 
3 


EME 
Ba Es | 


Ñ "Y 
e ¥ 


tut 


u 
A 
ತ 
4 
ಕ 
iv 


— 
Ea 
a 
u 
ತ್‌ು 
ill 
Eu 
mu 
MN 
ಈ 


al ap] 


dl 
® 


(ಪಾಠ ೬ : - ಪಾಠಪೂರ್ವ ಚಟುವಟಿಕೆ) 


ಚಿತ್ರಕ್ಕೆ (ಕೇಸರಿ ಮತ್ತು ಹಸಿರು) ಬಣ್ಣ ಹಾಕಲು ಹೇಳಿ. 


ಕವಿ : ಚಂದ್ರಕಾಂತ ಕರದಳ್ಳಿ 
(ಪದ್ಯವನ್ನು ಹಾಡಿ, ಮಕ್ಕಳಿ೦ದ ಹಾಡಿಸಿ) 


ಬಿಸ್ಕೇಟ್‌ ಬೇಡ 
ಚಾಕ್ಷೇಟ್‌ ಬೇಡ 
ಶಾಲೆಗೆ ಕಳಿಸಮ್ಮ 


ಶಾಲೆಗೆ ಹೋಗಿ 
ಚಿತ್ರವ ನೋಡಿ 
ಹೆಸರನು ಹೇಳುವೆನಮ್ಮ 


ಅಕ್ಷರ ಕಲಿಯುತ 
ಪದಗಳ ಓದುತ 
ಪಾಠವ ಓದುವೆನಮ್ಮ 


ಪದ್ಯವ ಕಲಿತು 
ರಾಗದಿ ಹಾಡಿ 
ಮೆಚ್ಚುಗೆ ಗಳಿಸುವೆನಮ್ಮ 


ಪಾಠವ ಓದಿ 
ಲೆಕ್ಕವ ಮಾಡಿ 
ಜಾಣನೆ ಆಗುವೆನಮ್ಮ 


ಮಾನವ ನಾನಾಗುವೆನಮ್ಮ 


ಶಾಲೆ ಎಂಬುದು 
ಸರಸ್ಪತಿ ಮಂದಿರ 
ಅದುವೆ ಬೆಳಕಮ್ಮ 


ಈಗಲೇ Dow 
ಶಾಲೆಗೆ ಹೋಗುವೆ 
ಬೇಗನೆ ನೀ ಕಳಿಸಮ್ಮ 


ಕೇಳಿದ ಪದಗಳು : 


ಬಿಸ್ಕೇಟ್‌, ಚಾಕ್ಷೇಟ್‌, ಶಾಲೆ, 233, Osh ಪದ್ಯ, ರಾಗ, ಪಾಠ, ಲೆಕ್ಕ, ಜಾಣ, ಪರಿಸರ, 


ಮಾನವ, ಬೆಳಕು. 


ಪದಗಳ ಅರ್ಥ : 
ಜಾಣ - ಬುದ್ಧಿವ೦ತ; ಮೆಚ್ಚುಗೆ - ಬಹುಮಾನ 


ಅ) ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. 


os ಬಿಸ್ಕೇಟ್‌ ಬೇಡ ಬೇಡ. 
೨. ಶಾಲೆಗೆ ಹೋಗಿ _ ನೋಡಿ. 
೩. ಅಕ್ಷರ ಕಲಿಯುತ ಓದುತ. 
೪. ಪದ್ಯವ ಕಲಿತು ಹಾಡಿ. 


DEON ಪ್ರಶ್ನೆ ಕೇಳಿ, ಉತ್ತರ ಹೇಳಿಸಿ. 
೧. ಮೆಚ್ಚುಗೆ ಗಳಿಸುವುದು ಹೇಗೆ? 
೨. ಬೆಳಕು ಯಾವುದು? 


೩. ಜಾಣನಾಗುವುದು DAR? 


ಇ) Y ಪಟ್ಟಿಯಲ್ಲಿರುವ ಸಾಲುಗಳನ್ನು ಒಂದನೆಯ ಗುಂಪಿನಿಂದಲೂ , “ಆ' ಪಟ್ಟಿಯ 
ಸಾಲುಗಳನ್ನು ಎರಡನೆಯ ಗುಂಪಿನಿಂದಲೂ ಮತ್ತು "ಅ ಪಟ್ಟಿಯ ಸಾಲುಗಳನ್ನು 
ಮೂರನೆಯ ಗುಂಪಿನಿಂದಲೂ ಹೇಳಿಸಿ. 


EE 
EHO ಪಾನ 
ಅಕ್ಷರ ಕಲಿಯುತ ಪದಗಳ ಓದುತ ಪಾಠವ ಓದುವೆನಮ್ಮ 


ಪರಿಸರ ನೋಡುತ [ವಿಜ್ಞಾನ ತಿಳಿಯುತ ಮಾನವ ನಾನಾಗುವೆನಮ್ಮ 


ಈ) ಕೆಳಗಿನ ಸಾಲುಗಳನ್ನು ಮಕ್ಕಳಿಗೆ ಹೇಳಿ, ಅವರಿಂದ ಹೇಳಿಸಿ. 
೧. ನಮ್ಮ ದೇಶ ಭಾರತ 


ನಮ್ಮ ರಾಜ್ಯ ಕರ್ನಾಟಕ 
ನಮ್ಮ ಜಿಲ್ಲೆ 
ನಮ್ಮ ತಾಲ್ಲೂಕು 
ನಮ್ಮ ಊರು 
ನಮ್ಮ ಶಾಲೆ 


ಗ್‌ ಜಿ 6 ಚ ಈ 


(ಪಾಠ - 2: ಪಾಠಪೂರ್ವ ಅಭ್ಯಾಸ) 


) ಚಿತ್ರಗಳನ್ನು ತೋರಿಸಿ, ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ, ಮಕ್ಕಳಿಂದ ಉತ್ತರ ಪಡೆಯಿರಿ. 


ಈ ಪ್ರಾಣಿಯ ಹೆಸರೇನು? 


ಈ ಪ್ರಾಣಿಯ ' ಹೆಸರೇನು? 


ಈ ಚಿತ್ರದಲ್ಲಿರುವುದೇನು? 


ಈ ಚಿತ್ರದಲ್ಲಿರುವುದೇನು? 


ಕಾ 


(ಪಾಠವನ್ನು ಓದಿ ಹೇಳಿ, ಮಕ್ಕಳಿಂದ ಹೇಳಿಸಿ) 


ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು ಆ ಕೋತಿಯ ಬಾಲ ತುಂಬಾ ಉದ್ದವಿತ್ತು. 
ಅದು ನೆಲದವರೆಗೆ ನೇತಾಡುತ್ತಿತ್ತು. 

ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. ಅದು ಕೋತಿಯ ಬಾಲ 
ನೋಡಿತು. “ಈ ಜೋಕಾಲಿ ಎಷ್ಟು ಚಂದ!” ಎಂದು ಯೋಚಿಸಿತು. ಕೋತಿಯ ಬಾಲ 
ಹಿಡಿದು ಅಳಿಲು ಜೀಕತೊಡಗಿತು. 


ಕೋತಿಗೆ ಕಚಗುಳಿ ಆಯಿತು. ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು, 
“SOA, ಏನು ಮಾಡುತ್ತಿರುವೆ? ನನಗೆ ಕಚಗುಳಿಯಾಗುತ್ತಿದೆ.” ಆಗ ಅಳಿಲಿಗೆ 4 


ಎ 

ಗಾಬರಿಯಾಯಿತು. ಗ 
> >, 

Ä | 

| =. "on. 

ERES LS. 

E A | 

E a ಇ. we wi. 


ಮಂಗಣ್ಣಾ, ಇದು ನಿನ್ನ ಬಾಲವೇ? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ. 
ನ್ನು ಕ್ಷಮಿಸು” ಎಂದು ಹೇಳಿತು. ಬಾಲವನ್ನು ಬಿಟ್ಟಿತು. 


ಅಳಿಲು ಓಡಿಹೋಗಿ, ಮರದ ಕೊಂಬೆಯನ್ನು ಏರಿತು. 


[ಕೇಳಿದ - ಪದಗಳು : 
ಕೋತಿ, ಮರ, ಮೇಲೆ, ಕುಳಿತಿರು, ಬಾಲ, ಉದ್ದ, ಅದು, ನೆಲ, ನೇತಾಡು, ಅಳಿಲು, 
ಕುಣಿದಾಡು, ಅಲ್ಲಿಗೆ, ಬಂದಿತು, ನೋಡು, ಜೋಕಾಲಿ, ಎಷ್ಟು, ಚಂದ, ಯೋಚಿಸು, 
ಜೀಕು, ಕಚಗುಳಿ, ಆಯಿತು, ಕೆಳಗೆ, ನಗು, ಹೇಳು, ತಂಗಿ, ಏನು, ಮಾಡು, ಗಾಬರಿ, 
ಮಂಗಣ್ಣಾ, ಇದು, ತಿಳಿ, ಕ್ಷಮಿಸು, ಆಗು, ಬಿಡು. 


ಪದಗಳ ಅರ್ಥ : 
ಗಾಬರಿ-ಹೆದರಿಕೆ; 


ಅ) ಈ ವಾಕ್ಯಗಳಲ್ಲಿನ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. 


೧) ಆ ಕೋತಿಯ ಬಾಲ ಉದ್ದವಿತ್ತು. 

೨) ಒಂದು ಅಳಿಲು A BON ಬಂದಿತು. 
೩) ಕೋತಿಗೆ ಆಯಿತು. 

೪) ಮಂಗಣ್ಣಾ, ಇದು —— ಬಾಲವೇ? 


ಆ) ಮಕ್ಕಳಿಗೆ ಪ್ರಶ್ನೆ ಕೇಳಿ, ಉತ್ತರ ಹೇಳಿಸಿ. 
೧) ಕೋತಿ ಯಾವುದರ ಮೇಲೆ ಕುಳಿತಿತ್ತು? 
೨) ಕೋತಿಯ ಬಾಲ ಹಿಡಿದು ಯಾವುದು ಜೀಕತೊಡಗಿತು? 


ಮಂಗಣ್ಣಾ ಇದು ನಿನ್ನ ಬಾಲವೇ? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ. 
ನನ್ನನ್ನು ಕ್ಷಮಿಸು” ಎಂದು ಯಾವುದು ಹೇಳಿತು? 


೪) ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನು ಏರಿತು? 


ಇ) ಮಾದರಿಯಂತೆ ವಾಕ್ಯಗಳನ್ನು ಮಾಡಿ ಮಕ್ಕಳಿಂದ ಹೇಳಿಸಿ. 


ಮಾದರಿ : ಕೋತಿ, ಮರ, ಬಾಲ 


ಸ 


ಈ) ಈ ಪದಗಳನ್ನು ಮಕ್ಕಳಿಂದ ಹೇಳಿಸಿ 
A 


W4civa 


ಈ 
E de ತಾ 


EEE 


ಇಟ್ಲಿರುವ ಅಕ ರಗಳನ್ನು ಗುಂಡಾಗಿ ನಕಲು ಮಾಡಿಸಿ. 


ಇ) ಈ ಅಕ್ಷರಗಳನ್ನು ಗುಂಡಾಗಿ.ನಕಲು ಮಾಡಿಸಿ. 


ರ ಗ ಸ ದ ಅ 


ಸರಸ 
ಗರಗರ ಗರಗಸ ಸರಸರ ದರದರ 


ಉ) ಅಡಿಗೆರೆ ಎಳೆದಿರುವ ಅಕ್ಷ ರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. 


ಹಾದಿ 


ದಸರ ಗರಗಸ ರಸ ದರ ಅರ O 
X 


ಊ) ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ನೀಡಿಶ್ರವ ಅಕ್ಷ Dama, ಗುರುತಿಸಿ 


ಹೇಳಿಸಿ ಮತ್ತು ಬರೆಯಿಸಿ. ZO SO 


೧) ಗ ಗಸ Y ಅ) 


ಪಟ್ಟಯಲ್ಲಿ ಚಿತ್ರಗಳನ್ನೂ “ಆ' ಪಟ್ಟಿಯಲ್ಲಿ ಪದಗಳನ್ನು ಕೊಟ್ಟಿದೆ. ಚಿತ್ರಕ್ಕೆ 
ೂಂದುವ ಪದವನ್ನು ಗುರುತಿಸಿ, ಹೇಳಿಸಿ ಮತ್ತು ಚಿತದ ಕೆಳಗೆ ಬರೆಯಿಸಿ. 


Y 


5 
ಅ' ಪಟ್ಟಿ 


m 
ಆ' ಪಟ್ಟಿ 


ಎ) ಪದಗಳ ಅರ್ಥ ತಿಳಿಯಿರಿ : 
ದಸರ-ಒಂದು ಹಬ್ಬ; ಅರ-ಉಕ್ಕಿನ ಉಪಕರಣ; ಸಗರ-ಒಂದು ಹೆಸರು; 
ಗರಗಸ-ಮರ ಕೊಯ್ಯುವ ಸಾಧನ. 


ಅಕ್ಷ ರಾಭ್ಯಾಸ-೨ 


ಅ) ಚಿತ್ರ ತೋರಿಸಿ ಪದ ಹೇಳಿಸಿ. 


laa cm 
ums 


ನ್ನು ಗುಂಡಾಗಿ ಬರೆಯಿಸಿ. 


997 


ಕೊಟ್ಟಿರುವ ಅಕ್ಷರಗಳ 


ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. 


ಜ ವ ಮ ಬ ನ 


ಈ) ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. 


ಜನ ಜವ ಜಗ 

ವನ ವರ ವನಜ 
ಮನ ಮರ ಮಗ 
ಬನ ಬರ ನವ 
ನರ ನಗ ಅಜ 


ಉ) ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. 


o ಚ 


ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರವನ್ನು ಆವರಣದಲ್ಲಿರುವ ಅಕ್ಷರಗಳಿಂದ 
ಗುರುತಿಸಿ ಹೇಳಿಸಿ ಮತ್ತು ಬರೆಯಿಸಿ. 


೧) ಗ ಬ 
೨) ಬಸ — (ಜವಳ) 

aH oc 2 ಬಸು 

೪) ೭ರ (ಬ, ರ, 3) 

೫) % — (ನ, ಅ, ಬ) 

ಪದಗಳ ಅರ್ಥ : 


ದವಸ-ದಾನ್ಯ, ಕಾಳುಕಡ್ಡಿ; ಅವಸರ-ಆತುರ; ವನಜ-ತಾವರೆ; 
ಬನ-ವನ; ನವ-ಒಂಬತ್ತು, ಹೊಸತು; ನರ-ಮನುಷ್ಯ; ನಗ-ಒಡವೆ. 


ಎ) ಬಣ್ಣ ಹಚ್ಚಿ. 
ಣ ಚ 


ಅ) ಚಿತ್ರ ತೋರಿಸಿ ಪದ ಹೇಳಿಸಿ. 


ರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. 


ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. 


ಪಯ ಉಡ ಟಟ ಚ 


ಈ) ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. 


CO: 
ಪದ ಪಟ ಜಪ ಪಚನ 
ಪದರ ನಯ ಜಯ ನಯನ 
ಉಡ ಉದಯ ಉರಗ ಉರ 
ಡಬಡಬ ಡವಡವ ನಟ ನಟನ 
ಟಪಟಪ ಚರ ಚದರ ವಚನ 


ಉ) ಕೆಳಗೆ ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಬರೆಯಲು ಹೇಳಿ. 
ಪದ ಯಮ ಉಡ ಜಡ ಪಟ ಚರ 


ಊ) ಪದಗಳಲ್ಲಿ ಬಿಟ್ಟಿರುವ ಅಕ್ಷರವನ್ನು ಆವರಣದಲ್ಲಿ ನೀಡಲಾಗಿದೆ. ಸೂಕ್ತ ಅಕ್ಷರವನ್ನು 


ಯ) 


ಗುರುತಿಸಿ, ಹೇಳಿಸಿ ಮತ್ತು ಬರೆಯಿಸಿ. 


೧) —8 (3 , B, ಯ) 
೨) 8__3 (ಚೃ ಪ, ಯ) 
೩) —0R (em. ಯ, ಚ) 
2) We (ಬ, ಸ, 3) 


೫ ಉ೨__ಯ (ಡ, ದ, ಟ) 


E) ವನ (YU, ಚ, ಯ) 


ಪದಗಳ ಅರ್ಥ ತಿಳಿಯಿರಿ : 
ಪಟ-ಗಾಳಿಪಟ ; ಪಚನ-ಅರಗುವಿಕೆ ; ನಯನ-ಕಣ್ಣು ; ಉದಯ-ಬೆಳಗು; 
ಉರಗ-ಹಾವು ; ಉರ-ಎದೆ ; ವಚನ-ಮಾತು. 


a 


ಅ) ಚಿತ್ರ ತೋರಿಸಿ ಪದ ಹೇಳಿಸಿ. 


ಲ ಈ 


ಈಚಲ 


= ₹ 


A 


ಟ್ನಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. 


ಕರ] ಳನ್ನು ಗುಂಡಾಗಿ ನಕಲು ಮಾಡಿಸಿ. 


ಲ ಈ ಊ ಕ 


ಈ) ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. 


ಲವ ಅಗಲ ಕಲರವ ಲಕಲಕ ಈಗ 
ಈರ ಈಚಲ ಊಟ ಊನ ಕದ 
ಕರ ಕದನ ಕರಗ ಕಟಕ ಕರಟ 


ಉ) ಕೆಳಗಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಮತ್ತು ಬರೆಯಿಸಿ. 


ಅಗಲ ಈರ ಊಟ ಕಮಲ 


ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಸೇರಿಸಿ ಹೇಳಿಸಿ ಮತ್ತು ಬರೆಯಿಸಿ. 
Y) —3 ಚ ಎ. 

ಈ) O ೬) —8 

೩) ೨ DO oy ¿08 


ಯ) ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ಕೊಡಲಾಗಿದೆ. 
ಸೂಕ್ತ ಅಕ್ಷರವನ್ನು ಗುರುತಿಸಿ ಹೇಳಿಸಿ ಮತ್ತು ಬರೆಯಿಸಿ. 


Bi == (ಕ, ಲ, ಊ) 
೨) —n (ಕ, ಈ, ಲ) 
೩) ಟಕ (ಕ, ಈ ©) 
೪) _ ರಟ (ಈ, 8, ©) 


ಎ) ಚಿತ್ರ ಪೂರ್ತಿ ಮಾಡಿ ಬಣ್ಣ ಹಚ್ಚಲು ತಿಳಿಸಿ. 


+] 


ಅಕರಗಳನು, ಗುಂಡಾಗಿ ನಕಲು ಮಾಡಿಸಿ. 
ಎ A OY ಆ ತ 


397 


ಇ) 


ಛ 


ರದಗಳನ್ನು ಸ್ಪಷ್ಟವಾಗಿ ಉಚರಿಸಲು ಹೇಳಿ. 
Pe) ಚ 


ಎರಕ, DEDO, ಏತ, 


ಉ) ಕೆಳಗಿನ ಪದಗಳನ್ನು ಓದಿಸಿ, ಬರೆಯಲು ತಿಳಿಸಿ. 


ದಳ ಮತ ಆಟ 


ಆಲ ಎಡ ಆನ 


ಏತ 


ತಳ 


"ಅ' ಪಟ್ಟಿಯಲ್ಲಿ ಪದಗಳನ್ನು "ಆ" ಪಟ್ಟಿಯಲ್ಲಿ ಚಿತ್ರಗಳನ್ನು ಕೊಟ್ಟಿದೆ. ಚಿತ್ರಕ್ಕೆ 
ಹೊಂದುವ ಪದವನ್ನು ಗುರುತಿಸಿ, ಹೇಳಿಸಿ ಮತ್ತು ಚಿತ್ರದ ಪಕ್ಕದಲ್ಲಿ ಬರೆಯಿಸಿ. 


ಅ' ಪಟ್ಟಿ es? ಪಟ್ಟಿ 


೨. ತಬಲ 


೩. ನಳ 


೪. ಎರಕ 


೫. ಏತ 


೬. ಇನ 


| ಳನ್ನು ಓದಿಸಿ, ಬರೆಯಿಸಿ. 


VP Li 
93 
Al 
| 


ಕ್ಷ ಅಕ್ಷರಗಳನ್ನು ಆರಿಸಲು ಹೇಳಿ, ಪದ ಬರೆಯಿಸಿ. 
C2 (8, 0. ) 

3—( 0, % ಯ) 

ಏ.೨. (3,85) 

OD (80,3) 

ಇ. (88, a, 3.) 


೩ bo # 


ಏ) ಚುಕ್ಕೆಗಳನ್ನು ಸೇರಿಸಿ, ಬಣ್ಣ ಹಚ್ಚಲು: ತಿಳಿಸಿ. 


ಕ್ಚರಗಳನ್ನು ಗುಂಡಾಗಿ ನಕಲು ಮಾಡಿಸಿ. 


ಅ) 


ಆ) 


ಅಕ್ಷ ರಗಳನ್ನು ಗುರುತಿಸಿ, ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. 
ಓಟ ಓಲಗ Rus ಔರಸ 
ಹರ ಹದ ಹಯ ಹವಳ 


ಶಕ ಶರ ಶಕಟ ಶಯನ ಶಬರ ಉ 
ಪದಗಳನ್ನು ಗುರುತಿಸಲು, ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ, ಪದಗಳನ್ನು ಬರೆಯಿಸಿ. 
ಓಟ ಹಯ ಶರ ಔಡಲ 


ಅ) ಪದಗಳನ್ನು ಓದಿಸಿ-ಬರೆಯಿಸಿ. 
ಓಟ ಹದ ಆಶ ಉಷ ಹವಳ 


ಈ) ಚಿತ್ರ ಪೂರ್ಣ ಮಾಡಿಸಿ, ಬಣ್ಣ ಹಾಕಿಸಿ. 


ಅ) ಚಿತ್ರ ತೋರಿಸಿ ಪದ ಹೇಳಿಸಿ. 


ಐದಳ 


ನ್ನು ಗುಂಡಾಗಿ ಬರೆಯಿಸಿ. 


ಇಟಿರುವ ಅಕರಗಳ 
a 


ಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. 


೦೪ 3 ಣಿ ಛ ಓ 


ಅ) ಪದಗಳನ್ನು ಹೇಳಿಸಿ ಮತ್ತು ಬರೆಯಲು ÍA. 
ಐದಳ ಯಣ ಕಣ ಬಡಗಣ ಛಲ 


ಆ) ಕೊಟ್ಟಿರುವ ಅಕ್ಷರಗಳ ಸಹಾಯದಿಂದ ಮಾದರಿಯಂತೆ ಸಾಧ್ಯವಾದಷ್ಟು ಪದಗಳನ್ನು 
ರಚಿಸಲು ತಿಳಿಸಿ. 


mr S&S LD 
Gr € bb 


ಇ) ಕೊಟ್ಟಿರುವ ಪದಗಳನ್ನು ನಕಲು ಮಾಡಿಸಿ, ಓದಿಸಿ. 


ಟಿ 


ಯಣ ಮಣ ಯತ ಛಲ 


ಕಣ ಒಣ ಹಣ ಬಣ 


ಈ) ಕೊಟ್ಟಿರುವ ಸರಳ ವಾಕ್ಯಗಳನ್ನು ಓದಿಸಿ. 


ಅವಳ ಸರ ಅವನ ಪಟ 
ಅವಳ ಸರ ಹವಳದ ಸರ ಅವನ ಪಟ ತರತರದ ಪಟ 
ತರ ತರದ ಹವಳದ ಸರ ತರತರದ ಪಟ ಬಹಳ ಅಗಲ 


ಎ 


ಎ-ಎ 


A 
ರ 


> 


Su 


> 


BOD ಮನೆಯಿಂದ ಎರಡೆರಡು ಅಕ್ಷರಗಳನ್ನು ಆಯ್ದು ಮಾದರಿಯಂತೆ ಪದಸರ 


(ಗ) (ಅ) 


ಮಾದರಿ: 


A 


BI ಅಕರಗಳನು, ಗುಂಡಾಗಿ ಬರೆಯಿಸಿ. 


ಣಟಿರು 
ಲ 


ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. 
ಧನ ಔಡಲ ಥಳಥಳ ಪಥ 
ಕಥನ BORO ಭಯ ಭರತ 


ಆ) ಬಿಟ್ಟು ಹೋಗಿರುವ ಅಕ್ಷರಗಳನ್ನು ಸೇರಿಸಿ ಪದ ಹೇಳಿಸಿ ಮತ್ತು ಬರೆಯಿಸಿ. 


== Bes ig y OD; 
ಇ) ನೀಡಿರುವ ಪದಗಳನ್ನು ಗುರುತಿಸಿ ಬರೆಯಲು ಹೇಳಿ. 
ಧವಳ ಧನ ಧಗಧಗ ಮಥನ ಥಳಥಳ 


0 


ಅ) ಚಿತ್ರ ತೋರಿಸಿ ಪದ ಹೇಳಿಸಿ. 


ಘ 


ಫಲ ರುಣರುಣ 


ಇಟ್ವಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ. 
a e 


ಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. 


Z 3s ಫ ರು ಖ 


4 


ಅ) ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. 
ಇ ಚ 


ಫಲ ಫಳಫಳ ಕಫ ಸಫಲ 
217 ೫೩ 33 ನವ ಸಖ 


ಆ) ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ 
ಉಚ್ಚರಿಸಲು ಹೇಳಿ" 


ಮಠ ಹಠ 
ಘಟ ಘನ 
ಫಲ ಕಫ 
ರುಳ )ರ 


ೀಡಿರುವ ಪದಗಳನ್ನು ಗುರುತಿಸಿ, ಬರೆಯಿಸಿ. 


ಪಠಣ ಜಠರ ಠಣಠಣ ಅಘ 
ಘಟಕ ಫಲ ಸಫಲ ಫಲಕ 
ರುಳ ರುಣರುಣ ನಖ ಸಖ 


ಅ) ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು. ಹೇಳಿ. 
ps) ಚ 


ಅಂಕ ಅಂಗ ಅಂಡ ಅಂದ ಅಂತ 


ಅಂಚಲ ಅಂಗಳ ಅಂಜನ ಅಂತಃಪುರ 


ಆ) ನೀಡಿರುವ ಪದಗಳನ್ನು ಗುರುತಿಸಿ ಗುಂಡಾಗಿ ಬರೆಯಲು ಹೇಳಿ. 
ಅಂಕಣ 4ಅಂತರ ಅಂಧ ಅಂತ won 


ಅಂಗದ ಕಂಬ ಕಂಪನ ಮಂಗ ಕಂಠ 


ಅಂ Os ® ar 


ತಗಳ ಲ್ಲ ನೀಡಿರುವ ಅಕ್ಷ ರಗಳನ್ನು ಬಳಸಿ ಮಧ್ಯ ದಲ್ಲಿ" o” ಬರುವಂತೆ ಮಾದರಿಯಂತೆ 
ಪದಗಳನ್ನು ರಚಿಸಿ, ಮಕ್ಕಳಿಂದ ಇ atid, 


ಚಿತ್ರಕ್ಕೆ ಬಣ ತುಂಬುವಂತೆ ತಿಳಿಸಿ. 
ಣಿ 


ಚುಕ್ಕೆಗಳನ್ನು ಕೂ 
ಚಿತ್ರ ೨, 


ಪದಗಳ ಅಭ್ಯಾಸ 


ಅಮರ ಕಂಡ ಗಗನ ಚಂದ 


ಅಮರನ ಮನ ಸಂತಸ 


ಕಲಿತ ಅಕ್ಷರಗಳು 


ಚಂದಿರನೇತಕೆ ಓಡುವನಮ್ಮ 
ಮೋಡಕೆ ಹೆದರಿಹನೇ 


ಬೆಳ್ಳಿಯ ಮೋಡದ ಅಲೆಗಳ ಕಂಡು 
ಚಂದಿರ ಬೆದರಿಹನೇ 


ಹಿಂಜಿದ ಅರಳೆಯು ಗಾಳಿಗೆ ಹಾರಿ 
ಮೋಡಗಳಾಗಿಹವೇ 


ಅರಳೆಯು ಮುತ್ತಿ ಮೈಯನು ಸುತ್ತಿ 
ಚಂದ್ರನ ಬಿಗಿಯುವವೆ? 


ಮಂಜಿನ ಗಡ್ಡೆಯ ಮೋಡವು ಕರಗಲು 
ಚಂದಿರ ನಗುತಿಹನು 


ಕರಗಿದ ಮೋಡದ ಸೆರೆಯನು 
ಹರಿಯುತ ಬಾನಲಿ ತೇಲುವನು 


ಚಂದಿರನೆನ್ನಯ ಗೆಳೆಯನು 
ಅಮ್ಮಾ ನನ್ನೊಡನಾಡುವನು 


ನಾನೂ ಓಡಲು ತಾನೂ ಓಡುವ 
ಚೆನ್ನಿಗ ಚಂದಿರನು 


ಬಾ ಬಾ ಚಂದಿರ ಬೆಳ್ಳಿಯ ಚಂದಿರ 
ನಮ್ಮಯ ಮನೆಗೀಗ 


ನಿನ್ನಯ ಬೆಳಕನು ಎಲ್ಲೆಡೆ ಚೆಲ್ಲಿ 
ಮನವನು ಬೆಳಗೀಗ. 
ಓದಿ ಹೇಳಿ : 


ಚಂದಿರ, ಓಡು, ಮೋಡ, ಹೆದರು. ಬೆಳ್ಳಿ, ಅಲೆ, ಕಂಡು,:ಬೆದರಿಹ, ಹಿ೦ಜಿದ, 
ಅರಳೆ, ಗಾಳಿ, ಹಾರಿ, ಮುತ್ತಿ, ಮೈ, ಸುತ್ತಿ ಬಿಗಿ, ಮಂಜಿನ, ಗಡ್ಡೆ , ಕರಗು, 


ನಗು, ಸೆರೆ, ಹರಿ, ಬಾನು, ತೇಲು, ಎನ್ನಯ, ಗೆಳೆಯ, ಅಮ್ಮಾ ನನ್ನೊಡನೆ, 
ಆಡು, ನಾನು, ತಾನು, ಚೆನ್ನಿಗ, ಬೆಳ್ಳಿ, ನಮ್ಮ ಮನೆ, ಬೆಳಕು, ಎಲ್ಲೆಡೆ, ಚೆಲ್ಲಿ, 
ಮನ, ಬೆಳಗು. 


ಅಭ್ಯಾಸ 
ಅ) ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. 


೧) ಬೆಳ್ಳಿಯ ಮೋಡದ __ಕಂಡು 
ಚ೦ದಿರ ಬೆದರಿಹನೇ 

೨) ಅರಳೆಯು ಮುತ್ತಿ — ಸುತ್ತಿ 
ಚಂದ್ರನ ಬಿಗಿಯುವವೆ? 


೩) ಮಂಜಿನ _ ಮೋಡವು ಕರಗಲು 
ಚಂದಿರ ನಗುತಿಹನು 


೪) ನಾನೂ ಓಡಲು ತಾನೂ ಓಡುವ 
ಚಂದಿರನು 


ದೃದ ಒಂದು ಸಾಲನ್ನು ನೀಡಿದೆ, ಮುಂದಿನ ಸಾಲನ್ನು ಮಕ್ಕಳಿಂದ ಹೇಳಿಸಿ. 
ಅ) ಚಂದಿರನೇತಕೆ ಓಡುವನಮ್ಮ 


ಆ) ಹಿಂಜಿದ ಅರಳೆಯು ಗಾಳಿಗೆ ಹಾರಿ 


ಇ) ಕರಗಿದ ಮೋಡದ ಸೆರೆಯನು ಹರಿಯುತ 


ಪದ್ಯದಲ್ಲಿ ಬಳಕೆಯಾಗಿರುವ ಕೆಲವು ಪದಗಳನ್ನು ನೀಡಲಾಗಿದೆ. ಈ ಪದಗಳನ್ನು 
LO, ಮಕ್ಕಳಿಂದ ಹೇಳಿಸಿ. 
ಚಂದಿರ ಮೋಡ ಅಲೆ ಅರಳೆ 


ಗಾಳಿ ನಗು ಹರಿ ಬಾನು 
ಗೆಳೆಯ ನಾನು ಓಡು ಮನೆ 


ಬೆಳಕು ಮನ ಬೆಳಗು 


ಚಿತ್ರಗಳನ್ನು ತೋರಿಸಿ, ಅವು ಏನೆಂದು ಮಕ್ಕಳನ್ನು ಪ್ರಶ್ನಿಸಿ ಉತ್ತರ ಪಡೆಯಿರಿ. 


(ಪಾಠಪೂರ್ವ ಅಭ್ಯಾಸ) 


ಅ) ಚಿತ್ರ ತೋರಿಸಿ ಪದ ಹೇಳಿಸಿ. 


ಗುಣಿತಾಕ್ಷರಗಳು-೧ 
ತಲೆಕಟ್ಟು-ಇಳಿ-ಗುಡಿಸು-ಗುಡಿಸಿನ ದೀರ್ಫ 


ಅ) ಚಿತ್ರ ತೋರಿಸಿ ಪದ ಹೇಳಿಸಿ. 


ಗಿಳಿ 


ಆ) ಕೊಟ್ಟಿರುವ ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ. 


ಅ) ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. 


ಕಿವಿ 


ಇಲಿ 


ಗಿಳಿ 


ನರಿ 


ಲಾರಿ ವಾಣಿ ಹಾರ ನಾಯಿ 


ರಾಜ 


E 


1D 
es 
5 


ಹಾನಿ ಕಾಳಿ 


ಕಾಯಿ 


ಖುಠಾಯಿ 


ವೀರ 


ರೀತಿ ಲೀಲ 


ಬೀಗ 


ಬಾಯಿ 


ಲೀಲ 


ಶಾಕ 


ಬೀರ 


ಬಿಳಿ 


ವಾಣಿ 


ಶಿವ 


ಹಳಿ 


ಗಿರಿ 


ವಿನಯ 


20 
ro 
aL 


ಬಿಳಿ 


COTS ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಮತ್ತು ಬರೆಯಲು ಹೇಳಿ. 


ಲಾಲಿ 


weed 


AO 


ಬೀದಿ 


ುವ ವಾಕ್ಯಗಳನ್ನು ಓದಿಸಿ, ಬರೆಯಿಸಿ. 


e 


ಸಾವಿರ ಹಾಡಿನ ಸರದಾರ 
ಕಿಟಕೀಯ ಬಳಿ ಚಿಮಣಿ ದೀಪ 
ಸೀತಾಳ ತಂಗಿ ನೀತಾ 


ನೀತಾ ಪೀಪೀ ತಾ 


ಗುಣಿತಾಕ್ಷರಗಳು-.೨ 


ಕೂಂಬು-ಕೊಂಬಿನಿಳಿ-ವಟ್ಟಸುಳಿ 
ಅ) ಚಿತ್ರ ತೋರಿಸಿ ಪದ ಹೇಳಿಸಿ. 


ಆ) ಕೊಟ್ಟಿರುವ ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ. 
EEE 


OL 


> I IE 
Sp | | 


ಅ) ನೀಡಿರುವ ಪದಗಳನ್ನು ಗುರುತಿಸಿ, ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. 
ಕುರಿ, ಗುರಿ, ಚುರುಕು, ಕುಟುಕು, ಡುರುಕಿ, ತುರುಸು, ನುಣುಪು, 


ಬುಗುರಿ, ಮುದಿ, ರುಜು, ಹುಳಿ, ಸುಗುಣ, ಭುವನ, ಖುಷಿ. 


3) 


ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹಾಗೂ ಬರೆಯಲು ಹೇಳಿ. 


ಕೂಪ ಗೂಡು ಚೂಪು ಜೂಲಿ 


ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ, ಬರೆಯಿಸಿ. 
ಇಲಿಯ ಕಿವಿ 


ಬುಗುರಿ ಗಿರಿಗಿರಿ ತಿರುಗಿತು. 


ಹೂಜಿಯ ನೀರು ಕುಡಿಯಿರಿ. 


ಫಾತಿಮಾ ಚೂಟಿ ಹುಡುಗಿ. 


ಕೂಸಿನ DN ಕಿಲಕಿಲ. 


ನೃಪನ ಹೃದಯ ಡವಡವ. 


aS 


ಗುಣಿತಾಕ್ಟರಗಳು-೩ 
ಎತ್ವ-ಏತ್ವ-ಐತ್ವ 
ಅ) ಚಿತ್ರ ತೋರಿಸಿ ಪದ ಹೇಳಿಸಿ. 


| ಕೆರೆ | ಗೆಳೆಯ ಚೆಲುವ | ಹೆಡೆ 
೫33333] 
ದೆಸೆ 
EEE EEE [EEE 
ಹವೆ 
o po 


Dg 
(ಎತ್ವ--ದೀರ್ಫ) 


ಅ) ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. 


ಸೆಳೆ, ಸೇರು, ಸೈನಿಕ, ಹೆರಳು, ಹೇಮ, ಹೈದ, ಸೆಖೆ, ಉಘೇ, 
ಪೇಡೆ, ರಂಭೆ, ಐದು, ಭೈರವ, ಮೈಸೂರು, ಹೈದರ, ಲೈಲ, 
ವೈರಿ, ಶೈವ, ಬೈಗು. 


(ಆಡಿರುವ ಪದಗಳನ್ನು ಗುಂಡಾಗಿ ಬರೆಯಲು ಹೇಳಿ. 


ಕೆನೆ ಕೇಳು ಕೈದು ಗೆಳೆಯ 
ಗೇಟು ಚೇಳು ಚೈನು ಥೈಥಕ 
ಮೈಮರೆ ನೂರು ಪೈಪು ಕೈದಿ 


ಇ) ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ, ಬರೆಯಿಸಿ. 


ಕೆರೆಯ ಏರಿಯ.ಮೇಲೆ ಮೇಕೆ ಇದೆ. 


ಸೈನಿಕರು ದೇಶದ ಗಡಿ ಕಾಯುವರು. 


ನೀರಿಗೆ ನೈದಿಲೆ ಶೃಂಗಾರ. 


ಗುಣಿತಾಕ್ಷರಗಳು-೪ 
ಒತ್ತ-ಓತ್ತ-ಔತ್ನ 


ಅ) ಚಿತ್ರ ತೋರಿಸಿ ಪದ ಹೇಳಿಸಿ. 


ಆ) ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ. 


ON NN 
ಸಾ 
TO 
son 


ಣ್‌ 
JOC 

ಒತ್ತ 

(ಒತ್ತ*ದೀರ್ಫ) 


ಅ) ನೀಡಿರುವ ಪದಗಳನ್ನು ಬರೆಯಲು ತಿಳಿಸಿ. 
ಕೊಳೆ ಕೋಳಿ 


ಪೋರ 


ಲೋ 


ಕ 


ರೆ 


ಯೋಜನ 


ಶಾರಿ 


ತೊಲೆ 


ದೋಣಿ 


ಸಿರುವ ವಾಕ್ಯಗಳನ್ನು ಓದಿಸಿ, ಬರೆಯಿಸಿ. 
ಹುಡುಗರು ಟೋಪಿಯ ಆಟ ಆಡಿದರು. 


ಮಳೆ ಮಳೆ ಮಳೆ, ಕೊಡೆ ಹಿಡಿದು ನಡೆ. 


ಟೊಮಾಟೊ ಸಾರು ಬಲು ರುಚಿ. 


ಡಮಡಮ ಡೋಲು, ಬಡಿದು ಕುಣಿದ ಬಾಲು. 


ಅ) ಚಿತ್ರಕ್ಕೆ ಬಣ್ಣ ತುಂಬಲು ತಿಳಿಸಿ. 


ಕಲಿತ ಗುಣಿತಾಕರಗಳು 


Wy 


B 
a 


MICA 


ತಲೆಕಟ್ಟು 
ಆಳಿ 
ಗುಡಿಸು 
raw 
ಕೊಂಬು 
ees ss ees 


ya O 
E dde 


e > 


ಬತ್ನ 
ಒತ್ತ 


ಕ್ಕೆ 
ಕ್ಕೆ 
3 5 ಓತ್ತನ Heme 


ಕ 
ಕ 


ಗುಡಿಸು 


ಎತ್ತು 


ಒತ್ತ (WEN FF) 


ಕೆರೆ 


ಕೋಳಿ 


ಚೇಳು 


| 
| 


ಸೈನಿಕ 


ಗೋಡೆ 


(ಪಾಠ - ೧೧ : ಪಾಠಪೂರ್ವ ಚಟುವಟಿಕೆ) 


) ಈ ದಿನಾಂಕಗಳ ವಿಶೇಷವನ್ನು ಓದಿ ತಿಳಿಸಿ. 


ಸ್ವಾಮಿ ವಿವೇಕಾನಂದರ ಜನುಮದಿನ 


ಭಾರತದ ಗಣರಾಜ್ಯೋತ್ಸವ 


ಬಾಬಾ ಸಾಹೇಬ 
ಅಂಬೇಡ್ಕರ್‌ ಜನುಮದಿನ 


ಡಾ. ಎಸ್‌. ರಾಧಾಕೃಷ್ಣನ್‌ರ ಜನುಮದಿನ 
(ಶಿಕ್ಷಕರ ದಿನಾಚರಣೆ) 


ಮಹಾತ್ಮಾ ಗಾಂಧಿ ಜನುಮದಿನ 


ಕನ್ನಡ ರಾಜ್ಯೋತ್ಸವ 


ಜವಾಹರಲಾಲ್‌ ನೆಹರು ಜನುಮದಿನ 
(ಮಕ್ಕಳ ದಿನಾಚರಣೆ) 


ಯೇಸು 330 ಜನುಮದಿನ 
(ಕ್ರಿಸ್‌ಮಸ್‌ ದಿನ) 


ಅದು ಒಂದು ಸರಕಾರಿ 
ಶಾಲೆ. ಆ ದಿನ ನೆಹರು ಅವರ 
ಜನುಮ ದಿನದ ಆಚರಣೆ. 
ಶಾಲೆಯ ತುಂಬ ಆ ದಿನ 
ಸಡಗರ ಮೋ HSNO. 
al ರಹೀಮನು ಹೂವು ತಂದನು. 
| ರಾಜನು ಮಾಲೆ ಮಾಡಿದನು. 
ನೆಹರು ಅವರ ಪಟಮು 
ಹೂಮಾಲೆಯಿ೦ದ ಕಂಗೊಳಿಸಿತು. 
ಶಾಂತಾರಾಮನು ದೇವರನಾಮ 
ಹಾಡಿದನು. ನಾರಾಂತುಣ 


> iH 3 h | I“ $, 
da ೬೫, _ Tas HR | ಗುರುಗಳು ದೀಪ ಬೆಳಗಿದರು. 
ರೂಪ, ದೀಪ, ಫಾತಿಮಾ, 


ನಿಸಾರ್‌ ಹಾಗೂ ಸೀತಾ G ODD ಆಚರಣೆ ಕುರಿತು ಭಾಷಣ ಮಾಡಿದರು. ಸಹನಾ 
ಕಥೆ ಹೇಳಿದಳು. TWA ತಾನೇ ಬರೆದ ಕವಿತೆ ಓದಿದಳು. 


Ik 
p= 


yy 
IK 


ಗುರುಗಳಾದ ನಾರಾಯಣ ಅವರು “ನೆಹರು ಅವರು ಭಾರತದ ಕೀರುತಿ ಪುರುಷರು. 
ಬಡವರ ಬಂಧು. ದೇಶದ ಬೆಳವಣಿಗೆಯ ನೇತಾರರು, ಪುಟಾಣಿಗಳ ಮಮತೆಯ IH”. 
ಅವರಿಗೆ ಗುಲಾಬಿ ಹೂ ಎಂದರೆ ತುಂಬಾ ಇಷ್ಟ” ಎಂದು ಪಂಡಿತ್‌ ಜವಾಹರಲಾಲ್‌ 
ನೆಹರು ಅವರ ಗುಣಗಾನ ಮಾಡಿದರು. 


ಪೀಟರ್‌ ವಂದಿಸಿದನು. ಮಾನಸ ಸಿಹಿ ತಿಂಡಿ ಹಂಚಿದಳು. ಹೀಗೆ ನೆಹರು ಜನುಮ 


ದಿನದ ಆಚರಣೆ ಬಲು ಸೊಗಸಾಗಿ ನಡೆಯಿತು. ಭಾಗವಹಿಸಿದವರು ಸಂತಸದಿಂದ z 
ಅವರವರ ಮನೆಗೆ ಮರಳಿದರು. ತ 
೫ 
<> + 
« we 
ತ le 
2 td % 


ಓದಿದ ಹಡಗಳು : 


ಸರಕಾರಿ, ಜನುಮ, ಆಚರಣೆ, ಸಡಗರ, ಹೂವು, ಮಾಲೆ, ಪಟ, ತಿಂಡಿ, ಭಾಷಣ, ಗುರುಗಳು, 
ಭಾರತ, ಪುರುಷ, ಬಡವ, ಬಂಧು, ದೇಶ, ಬೆಳವಣಿಗೆ, ನೇತಾರ, ಪುಟಾಣಿ, ಮಮತೆ, 
ಸೊಗಸು, ಗುಣಗಾನ, ಹಾಡು, ಕತೆ, ಕವಿತೆ, ಓದು, ಸಮಾರಂಭ, ಬಲು, ಭಾಗವಹಿಸು, 


ಹಂಚು, ಮರಳು. 


ಅ) ವಾಕ್ಯಗಳನ್ನು ಗುಂಡಾಗಿ ನಕಲು ಮಾಡಿಸಿ. 


೧. ಅದು ಒಂದು ಸರಕಾರಿ ಶಾಲೆ. 


೨. ರಹೀಮನು ಹೂವು ತಂದನು. 


೩. ಸಹನಾ ಕಥೆ ಹೇಳಿದಳು. 


೧. ಶಾಲೆಯಲ್ಲಿ ಯಾರ ಜನುಮ ದಿನದ ಆಚರಣೆ ನಡೆಯಿತು? 


೨. ರಾಜನು ಏನು ಮಾಡಿದನು? 


೩. ನಾರಾಯಣ ಗುರುಗಳು ಏನನ್ನು ಬೆಳಗಿದರು? 


೪, ಪೀಟರ್‌ ಏನು ಮಾಡಿದನು? 


೫. ಸಿಹಿ ತಿಂಡಿ ಯಾರು ಹಂಚಿದರು? 


ಬಿಟ್ಟಿರುವ ಪದಗಳನ್ನು ಗುರುತಿಸಲು 


O) 
೨) 
೩) 
೪) 


೫) 


ತಿಳಿಸಿ, ಖಾಲಿ ಜಾಗದಲ್ಲಿ ಬರೆಯಿಸಿ. 


ಅದು ಒಂದು ಶಾಲೆ. 

ಶಾಲೆಯ ತುಂಬ ಆ ದಿನ ಸಡಗರ. 
ನೆಹರು ಅವರು ಭಾರತದ _ ಪುರುಷರು. 
ಪುಟಾಣಿಗಳ ಮಮತೆಯ 

ಮಾನಸ ಹಂಚಿದಳು. 


CON, ಪದ ಹೇಳಿಸಿ, ದಿನಾಂಕ ತಿಳಿಸಿ, ಬರೆಯಿಸಿ. 


ದಿನಾಂಕ : 
ಬಸವ ಜಯಂತಿ 
ದಿನಾಂಕ : 
ಕನಕ ಜಯಂತಿ 
ದಿನಾಂಕ : 
I on 
ದಿನಾಂಕ : 
ಮೊಹಮ್ಮದ್‌ ಪೈಗಂಬರ್‌ 
ಜಯಂತಿ 
ದಿನಾಂಕ : 
ವಾಲ್ಮೀಕಿ ಜಯಂತಿ 
ದಿನಾಂಕ : 
ಬುದ್ಧ ಜಯಂತಿ 
ದಿನಾಂಕ : 
ಗುರುನಾನಕ್‌ ಜಯಂತಿ 


(ಪಾಠ - ೧೨ : ಪಾಠಪೂರ್ವ ಚಟುವಟಿಕೆ) 
ಈ ಸಾಕು ಪ್ರಾಣಿಗಳ ಹೆಸರನ್ನು ಓದಿ ತಿಳಿಸಿ. 


ಮೊಲ ಹಸು ಕುದುರೆ ಪಾರಿವಾಳ ಕೋಣ ಗಿಳಿ 
ಕೋಳಿ ಕುರಿ ನಾಯಿ ಹುಂಜ ಟಗರು ಮೇಕೆ 


ಆ) ಮೇಲೆ ಓದಿದ ಪ್ರಾಣಿ ಮತ್ತು ಪಕ್ಷಿಗಳ ಹೆಸರನ್ನು ಆಯಾ ಚಿತ್ರದ ಕೆಳಗೆ ಬರೆಯಿಸಿ. 


(ಈ ಪಾಠವನ್ನು/ದಿ ಹೇಳಿ, ಓದಿಸಿ) 

ಸೋಮನ ಮಮತೆಯ ನಾಯಿ.ಟಾಮಿ. ಅದು ಮನೆಯ ಬಾಗಿಲ ಬಳಿಗೆ ಬಂದಿತು. 
ಆಚೆ ಈಚೆ ನೋಡಿತು. ತೆರೆದ "ಬಾಗಿಲ ಮನೆಯ ಒಳಗೆ ದೋಸೆ ನೋಡಿತು. ಅದರ 
ಬಾಯಿಯಿಂದ ನೀರು ಸುರಿಯಿತು. 

ನಾಯಿ ಕಂಡ ಸೋಮ ದೋಸೆ ತಂದನು. ದೋಸೆ ಕಂಡ ನಾಯಿ ಬಾಲ ese 
ಈಚೆ ಆಡಿಸಿತು. ಅವನು ದೋಸೆ ಹಾಕಿದನು. ಟಾಮಿ ಗಬಗಬನೆ ದೋಸೆ ತಿಂದಿತು. 
ಸೋಮ ಅದರ ತಲೆ ಸವರಿದನು. ಅದರ ಜೊತೆ ಆಟವಾಡಿ ನಲಿದನು. ಸೋಮನ ತಂಗಿ 
ವನಜಳೂ ಜೊತೆಗೆ ಆಡಿ ಕುಣಿದಳು. 

ಟಾಮಿಯ ಜೊತೆ ಆಡಲು ಸೋಮನಿಗೂ ವನಜಳಿಗೂ ಸಂತಸವೋ ಸಂತಸ. 
ಟಾಮಿಯೂ ಕೂಡ ಅವರ ಹಿಂದೆಮುಂದೆ ತಿರುಗಿ ತಿರುಗಿ ಕುಣಿಯಿತು. ಓಡಿ ಆಡಿ 
ನಲಿಯಿತು. ಆಟವಾದ ಬಳಿಕ ಟಾಮಿ ಮನೆಯ ಕಾಯತೊಡಗಿತು. 


4 


we TS 


woe 
ಮಮತೆ, ಮನೆ, ಬಾಗಿಲು, ಆಚೆ, ಈಚೆ, ತೆರೆದ, ಒಳಗೆ, ದೋಸೆ, ಸುರಿ, ಕಂಡು, ಆಡಿಸು, 


ಗಬಗಬನೆ, ಸೋಮ, ಅದರ, ಸವರು, ಜೊತೆ, ಆಟವಾಡು, ನಲಿ, ತಂಗಿ, ಕುಣಿ, ಹಿಂದೆ, 
ಮುಂದೆ, ತಿರುಗಿ, ಬಳಿಕ. 


ಅ) 


ಆ) 


ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿಸಿ. 


O) ಟಾಮಿ ಮನೆಯ ಬಾಗಿಲ ಬಳಿಗೆ ಬಂದಿತು. — — ನೋಡಿತು. 


೨) ಸೋಮ ಅದರ ಸವರಿದನು. 


೩) ಆಟವಾದ ಬಳಿಕ ಟಾಮಿ ಮನೆಯ 


ಕೇಳಿರುವ ಪ್ರಶ್ನೆಗಳನ್ನು ಹದ ವಿದ್ಯಾರ್ಥಿಗಳಿಂದ ಓದಿಸಿ, ಉತ್ತರಗಳನ್ನು ಕೇಳಿ 
ತಿಳಿಯಿರಿ ಮತ್ತು ಉತ್ತರ ಬರೆಯಿಸಿ. 


೧) ಸೋಮನ ಮಮತೆಯ ನಾಯಿಯ ಹೆಸರೇನು? 


೨) ದೋಸೆ ನೋಡಿದಾಗ ನಾಯಿಯ ಬಾಯಿಯಿಂದ ಏನು ಸುರಿಯಿತು? 


೩) ನಾಯಿ ಕಂಡ ಸೋಮ ಏನನ್ನು ತಂದನು? 


೪) ಸೋಮನ ತಂಗಿಯ ಹೆಸರೇನು? 


ಇಟ್ಟಿರುವ ಪ್ರಾಸ ಪದಗಳನ್ನು ಓದಿಸಿ ಮತ್ತು ಬರೆಯಿಸಿ. 
೧) ಬಂದಿತು - ನೋಡಿತು 


೨) ಸುರಿಯಿತು - SBA 


೩) ತಿಂದಿತು - ತೊಡಗಿತು 


೪) ನಲಿಯಿತು - ಕುಣಿಯಿತು 


ಈ) ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು, ಆರಿಸಿ ವಾಕ್ಯಗಳನ್ನು ಪೂರ್ಣಗೊಳಿಸಲು 
ತಿಳಿಸಿ. 


೧) ಸೋಮನ ಮಮತೆಯ ನಾಯಿಯ ಹೆಸರು 


೧) ರಾಮಿ ೨) ರೂಬಿ ೩) ಟಾಮಿ 
೨) ನಾಯಿ ಕಂಡ ಸೋಮ __ಶತ೦ಂದನು. 

೧) ಕಡುಬು ೨) ದೋಸೆ ೩) ಚಪಾತಿ 
೩) wa ದೋಸೆ ತಿಂದಿತು. 

೧) ಗಬಗಬನೆ ೨) ಚಟಚಟನೆ ೩) ಕಚಕಚನೆ 


— (9) 0 ಮಾನಾ 


(ಪಾಠಪೂರ್ವ ಅಭ್ಯಾಸ) 
ಸಜಾತೀಯ ಒತ್ತಕ್ಷರಗಳು | RES 


2033 ರಗಳು-೧ 
ಸಜಾತೀಯ ಒತ್ತಕ್ಷ ರಗಳು 
ಅ) ಈ ಒತ್ತಕ್ಷರಗಳನ್ನು ನಕಲು ಮಾಡಿಸಿ. 


et 


ಆ) ಒತ್ತಕ್ಷರಗಳ ಪದಗಳನ್ನು ಓದಿಸಿ, ನಕಲು ಮಾಡಿಸಿ. 


ಅಜ ಅವ ಅಣ ಹಬ ಬೆಟ 
ಜ ಯ ಣಿ ಬ e 


ಒತಕರಗಳು-೨ 
ಮಿ 
) ಈ ಒತ್ತಕ್ಷರಗಳನ್ನು ನಕಲು ಮಾಡಿಸಿ. 


3 ಗ್ಗ ಚ ಡ ದ 
ಕ ಚ ಡಿ ದಿ 


ಗಿ 


ಆ) ಈ ಒತ್ತಕ್ಷರಗಳ ಪದಗಳನ್ನು ಓದಿಸಿ, ನಕಲು ಮಾಡಿಸಿ, 
ಅಕ್ಕ ಮಗ ಉಚ ಗಡ ಉದ 
(\ ಚ @ ಎ 


ಒತಕರಗಳು-೩ 
DW) 


| ಈ ಒತ್ತಕ್ಷ ರಗಳ ನಕಲು ಮಾಡಿಸಿ. 


€ 
221 
e 


ಆ) ಈ ಒತ್ತಕ್ಷರಗಳ ಪದಗಳನ್ನು ಓದಿಸಿ, ನಕಲು”-ಮಾಡಿಸಿ. 
ಅಪ ಬಸು ಹಳ 
06 ಣು ೪ 


ಒತಕರಗಳು-೪ 
u 


ಈ ಒತ್ತಕ್ಷ ರಗಳನ್ನು ನಕಲು ಮಾಡಿಸಿ. 


ತ್ರ ನ್ನ 


ತ 
3 
3G 


ಆ) Bw 
ಬೆ 


LGL 


ಕ್ಷರಗಳ ಪದಗಳನ್ನು ಓದಿಸಿ, ನಕಲು ಮಾಡಿಸಿ. 


ಸ ತಮ್ಮ ಅಯ್ಯ ಬೆಲ್ಲ 


LOL 
G 
A 


ಒತಕರಗಳು-೫ 
=O) 
ವಿಜಾತೀಯ ಒತ್ತಕ್ಷರಗಳು 
ಅ) ಈ 133009 ಪದಗಳನ್ನು ಓದಿಸಿ, ನಕಲು ಮಾಡಿಸಿ. 


ಕುಬ ಇಷ್ಟ ಕಷ್ಟ ನಷ್ಟ 


ಉತ್ಪನನ ಎಜ್ಞಾನ ಸತ್ತಾರ ಮುಷ್ಕರ 


21 
GL 
© 
© 
„el 
CL 
a 
2೨೩೬ 
UL 


ಉದಾರ 
N 


ಕ್ರಮ 


||| ® 


ಶ್ರವಣ 


ದ್ರವ 


= = 
2033 ರಗಳು ಅಭ್ಯಾಸ 
ಚಿತ್ರ ತೋರಿಸಿ ಪದ ಹೊಂದಿಸಿ ಬರೆಯಿಸಿ. 


= ಆ a 


a) ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ, ಬರೆಯಿಸಿ. 
Cd ಅಜಿಗೆ ಮಜ್ಜಿಗೆ ಎಂದರೆ ಅಚ್ಚುಮೆಚ್ಚು 
ಜ ಜ ಚ 


ಚ 


ಅಕ್ಕಪಕ್ಕದ ಮನೆಯ ಚಿಕ್ಕಮಕ್ಕಳು ಹಗ್ಗಜಗ್ಗಾಟ ಆಡಿದರು. 


ಅಪ್ಪ ಅಮ್ಮ ಗದ್ದೆಗೆ ಹೋದರು. 


ಅತ್ತೆಯು ಹಲ್ಲಿನಿಂದ ಬೆಲ್ಲವನ್ನು ಕಚ್ಚಿದರು. 


) ಚಿತ್ರದಲ್ಲಿರುವ ಹಣ್ಣುಗಳ ಹೆಸರನ್ನು ಬರೆದು, ಸೂಕ್ತ ಬಣ್ಣ ತುಂಬಿಸಲು ಹೇಳಿ. 


ನೋಟುಗಳ ಮುಖ ಬೆಲೆಯನ್ನು ಅಕ್ಷರಗಳಲ್ಲಿ ಬರೆಯಲು ಹೇಳಿ. 


— > ಅ, 


+ >». _ | | 
La par ಹಣ್ಣಿನ ಅ೦ದಡಿ (nx) 


A. 


11A8M5 
1111181 
== TEN 


DIN 


(ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಅಬ್ಬಾಸರ ಹಣ್ಣಿನ ಅಂಗಡಿಗೆ ಬರುತ್ತಾರೆ.) 


ಶಂಕರಣ್ಣ 
ಣ 
ಗೌರಿ 


ನಮಸ್ಕಾರ ಅಬಾಸ್‌ ಅಣ 
ಬ ಣಿ 
ನಮಸ್ತೆ. ಅಬ್ಬಾಸ್‌ ಅಂಕಲ್‌ 
ನಮಸ್ಕಾರ ಶಂಕರಣ್ಣ ಬನ್ನಿ, ಬಾ ಗೌರಿ, ಏನು ಬೇಕು? 
ನಮಗೆ ಪರಂಗಿಹಣ್ಣು ಬೇಕು 


ಪರಂಗಿ ಒಂದಕ್ಕೆ ಇಪ್ಪತ್ತು ರೂಪಾಯಿ. ನಿಮಗೆ ಎಷ್ಟು ಪರಂಗಿ 
ಹಣ್ಣುಗಳು ಬೇಕು?) 


ಒ೦ದು ಪರಂಗಿಹಣ್ಣು ಸಾಕು. ಈ ಮೂಸಂಬಿ ಹಣ್ಣಿನ ಬೆಲೆ ಎಷ್ಟು? 
- ಮೂಸಂಬಿ ಒಂದಕ್ಕೆ ಐದು ರೂಪಾಯಿಗಳು. 


= ಚೆನ್ನಾಗಿರುವ ಮೂರು ಮೂಸಂಬಿ ಹಣ್ಣುಗಳನ್ನು ಕೊಡಿ. ನಿಮ್ಮಲ್ಲಿ 
ಸೀಬೆಹಣ್ಣು ಇವೆಯೇ? ಬೆಲೆ ಎಷ್ಟು? 


- ನೋಡಿ ಇಲ್ಲಿವೆ. ಸೀಬೆಹಣ್ಣು ಒಂದಕ್ಕೆ ಮೂರು ರೂಪಾಯಿ ಮಾತ್ರ. 
ಎಷ್ಟು ಹಣ್ಣುಗಳನ್ನು ಕೊಡಲಿ? 


- ಎರಡು ಸೀಬೆಹಣ್ಣು ಸಾಕು ಅಲ್ಲವೆ, ಅಪ್ಪಾ ? 


- ಎರಡು ಸೀಬೆ ಹಣ್ಣು ಕೊಡಿ, ಇವು ಇಷ್ಟೇ ಸಾಕು. ಒಟ್ಟು ಎಷ್ಟು 
ರೂಪಾಯಿ ಆಯಿತು? 


- ಎಲ್ಲ ಸೇರಿ ನಲವತ್ತೊಂದು ರೂಪಾಯಿ ಶಂಕರಣ್ಣ. 


ಶಂಕರಣ್ಣ - ಇಗೋ, ಹಣವನ್ನು ತೆಗೆದುಕೊಳ್ಳಿ. ಆ ಹಣ್ಣುಗಳನ್ನು ಈ ಬಟ್ಟೆಯ 
ಚೀಲದಲ್ಲಿ ಹಾಕಿಬಿಡಿ. 


ಅಬ್ಬಾಸ್‌. - ಸರಿ, ಇಲ್ಲಿ ನೋಡಿ ನೀವು ಕೇಳಿದ ಎಲ್ಲ ಹಣ್ಣುಗಳನ್ನೂ ಹಾಕಿದ್ದೇನೆ. 
ಹಣ್ಣುಗಳು ಬೇಕಾದಾಗ ಬರುತ್ತಿರಿ ಶಂಕರಣ್ಣ 


ಶಂಕರಣ್ಣ - ಹಾಗೆಯೇ ಆಗಲಿ ಅಬ್ಬಾಸ್‌ ಅಣ್ಣ, ಬರುತ್ತೇವೆ. 


(ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಮನೆಗೆ ಹೋಗುತ್ತಾರೆ) 


ಓದಿಸಿ; 
ನಮಸ್ಕಾರ, ಅಣ್ಣ, ಪರಂಗಿಹಣ್ಣು. ಬೆಲೆ, ಎಷ್ಟು, BARON, Borna. 3, 
ಚೆನ್ನಾಗಿರುವ, ನಲವತ್ತೊಂದು. 


ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ, ಅವರಿಂದ ಉತ್ತರಗಳನ್ನು ಹೇಳಿಸಿ ಮತ್ತು 
ಬರೆಯಿಸಿ. 


೧. ಶಂಕರಣ್ಣನ ಮಗಳ ಹೆಸರೇನು? 


೨. ಒಂದು ಪರಂಗಿ ಹಣ್ಣಿನ ಬೆಲೆ ಎಷ್ಟು? 


೩. ಯಾವ ಹಣ್ಣಿನ ಬೆಲೆ ಮೂರು/ರೂಪಾಯಿ? 


೪, ಶಂಕರಣ್ಣ ಎಂತಹ ಮೂಸಂಬಿ ಹಣ್ಣನ್ನು ಕೇಳಿದರು? 


| ಹಣ್ಣುಗಳ ಚಿತ್ರಗಳನ್ನು ನೀಡಲಾಗಿದೆ. ಮಕ್ಕಳಿಂದ ಅವುಗಳ ಹೆಸರನ್ನು 
ಹೇಳಿಸಿ, ಕೊಟ್ಟಿರುವ ಜಾಗದಲ್ಲಿ ಬರೆಯಿಸಿ. 


ಾಟಿರುವ ಅಂಕಿಗಳನ್ನು ಮಕ್ಕಳಿಂದ ಹೇಳಿಸಿ, ಅಕ್ಷ ರಗಳಲ್ಲಿ ಬರೆಯಿಸಿ. 


೫ ೬ Pp bw 9 


ಈ) ಕೊಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ, ಅಂಕಿಗಳಲ್ಲಿ Ko 


ಆರು _ —_ o & 
ee 
BR Eg 

Ve 
ಒಂಬತ್ತು x, 

ಅ 
ಹತ್ತು KO 

A 


ಉ) ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ, ಬಿಟ್ಟಿರುವ ಜಾಗದಲ್ಲಿ ಬರೆಯಿಸಿ. 
೧. ಪ್ರಶ್ನೆ : ನಿನಗೆ ಯಾವ ಹಣ್ಣು ಇಷ್ಟ? 
ಉತ್ತರ : ನನಗೆ ಹಣ್ಣು ಇಷ್ಟ 


3 ಪ್ರಶ್ನೆ : ನೀನು ಯಾವ ಹಣ್ಣನ್ನು ಮರದಲ್ಲಿ ನೋಡಿರುವೆ? 
ಉತ್ತರ : ನಾನು ಹಣ್ಣನ್ನು ಮರದಲ್ಲಿ ನೋಡಿರುವೆ. 


ಪ್ರಶ್ನೆ : ನೀನು ನೋಡಿರುವ ದೊಡ್ಡ ಗಾತ್ರದ ಹಣ್ಣು ಯಾವುದು? 
ಉತ್ತರ : ನಾನು ನೋಡಿರುವ ದೊಡ್ಡ ಗಾತ್ರದ ಹಣ್ಣು 

ಪ್ರಶ್ನೆ : ನೀನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು ಯಾವುದು? 
ಉತ್ತರ : ನಾನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು 


ಊ) ಮುಂದೆ ಕೆಲವು ಹೇಳಿಕೆಗಳನ್ನು ಅಂಕಣದಲ್ಲಿ ನೀಡಲಾಗಿದೆ. ಮಕ್ಕಳಿಂದ ಉತ್ತರಗಳನ್ನು 
ಹೇಳಿಸಿ, ಕೊಟ್ಟಿರುವ ಜಾಗಗಳಲ್ಲಿ ಬರೆಯಿಸಿ. 


ದೊಡ್ಡ ಗಾತ್ರದ ಹಣ್ಣ | 


ತ ಗಿ. = 
"Pa ಮೊಲದ ಮಲಿ (ax) 
ಸಾ: - 


ಕವಿ: ಕೆಮ್ತೂರು ದೊಡ್ಡಣ್ಣ ಶೆಟ್ಟ 
(ಈ ಪದ್ಯವನ್ನು ರಾಗವಾಗಿ ಹೇಳಿ, ಮಕ್ಕಳಿಂದ ಹೇಳಿಸಿ) 


ಮೊಲದ ಮರಿ*ಮೊಲದ ಮರಿ 


ಆಡ ಬಾರೆ 
ಚುಪುಕೆ ಚುಪುಕೆ ಚುಪುಕೆ ಚುಪುಕೆ 
ನೆಗೆದು ಬಾರೆ 
ಪೊದರಿನಿಂದ ಪೊದರ ಬಳಿಗೆ 
ನಿನ್ನ ಆಟ 
ಗಿಡದ ಚಿಗುರು ನಿತ್ಯ ನಿನಗೆ 
ಸೊಗಸಿನೂಟ 
ಶ್ರ 


4 

ನಿನಗೆ ಚಂದ 
ಎದ್ದು ಎನ್ನ ಬಳಿಗೆ ಬಂದು 
ಆಡೊ ಕಂದಾ 


ಮುದ್ದು ಮುದ್ದು ಮಾತುಗಳನು 
ನಿನಗೆ ಕಲಿಸುವೇ 

ಮುದ್ದು ಮಾಡಿ ಪ್ರೀತಿಯಿಂದ 
ನಿನ್ನ ಸಲಹುವೇ. 


Los: 
ಮೊಲ, ಮರಿ, ಆಡು, ಬಾರೆ, ಚುಪುಕೆ ಚುಪುಕೆ, ನೆಗೆದು, ಬಳಿ, ಆಟ, ಗಿಡ, ಚಿಗುರು, 
ನಿತ್ಯ, ಸೊಗಸು, ಊಟ, ಗಿಡ್ಡ, ಬಾಲ, oo = es ಎದ್ದು, ಎನ್ನ, ಬಳಿಗೆ, 


ಅ) ಕೇಳಿರುವ ಪ್ರಶ್ನೆ ಗಳನ್ನು ಒದಿ, ವಿದಾ ಿರ್ಥಿಗಳಿಂದ ಓದಿಸಿ, ಉತ್ತರ ಕೇಳಿ ತಿಳಿಯಿರಿ ಮತ್ತು 
ಬರೆಯಿಸಿ. 


O. ಮೊಲದ Wo Ben ನೆಗೆದು ಬರುತ್ತದೆ? 


೨. ಮೊಲದ ಊಟ ಯಾವುದು? 


೩. ಮೊಲದ ಬಾಲ ಹೇಗಿದೆ? 


ಮೊಲದ ಕಿವಿಗಳು ಹೇಗಿವೆ? 


೫. ಮೊಲ ಎಲ್ಲಿ ಆಡುತ್ತದೆ? 


ಆ) ಹೊಂದಿಸಿ ಹೇಳಿಸಿ, ಬರೆಯಿಸಿ. 
೧. ಮುದ್ದು ಮಾತುಗಳನು - ನಿನಗೆ ಚೆಂದ 


೨. ಮೊಲದ ಮರಿ - ನೆಗೆದು ಬಾರೆ 
೩. Da ಚುಪುಕೆ - ಆಡ ಬಾರೆ 
೪. ದೊಡ್ಡ ಕಿವಿ - ನಿನಗೆ ಕಲಿಸುವೆ 


ಅ) ಚಿತ್ರ ತೋರಿಸಿ, ಪದ ಬರೆಯಿಸಿ. 


RiL3P8 

303033 ಮನೆ. ಸಂಜೆಯ 
ಸಮಯ. ಮನೆಯ ಬಾಗಿಲ ಬಳಿ 
ವೀಣಾ ನಿಂತಿದ್ದಳು. ಆಟವಾಡಲು 
ಅವಳು ಗೆಳೆಯರಿಗಾಗಿ ಕಾದಿದ್ದಳು. 
ಆಗ ಮಹಾದೇವ ಅವರು ಮನೆಗೆ 


ಬಂದರು. 


ಮಹಾದೇವ ಅವರನ್ನು 
ನೋಡಿದ ವೀಣಾ ಸಂತಸ 
ಗೊಂಡಳು. “ಬನ್ನಿ ಚಿಕ್ಕಪ್ಪ, 
ಬನ್ನಿ” ಎಂದು ಮನೆಯೊಳಗೆ 
ಕರೆದುಕೊಂಡು ಹೋದಳು. 
ಕುಳಿತುಕೊಳ್ಳಲು ಹೇಳಿದಳು. ಕುಡಿಯಲು ನೀರು ತಂದುಕೊಟ್ಟಳು. “ಚಿಕ್ಕಪ್ಪ 
ಚೆನ್ನಾಗಿದ್ದೀರಾ?” ಎಂದು ಪ್ರೀತಿಯಿ೦ದ ಮಾತನಾಡಿಸಿದಳು. “ಚಿಕ್ಕಮ್ಮ ಮತ್ತು ತಮ್ಮನ 
ಆರೋಗ್ಯ ಹೇಗಿದೆ?” ಎಂದು ಕೇಳಿದಳು. ವೀಣಾಳ ಮಾತುಗಳನ್ನು ಕೇಳಿ ಚಿಕ್ಕಪ್ಪನಿಗೆ 
ಸಂತಸವಾಯಿತು. 


ಮಹಾದೇವ ಅವರು ಅಣ್ಣ ಶಂಕರಪ್ಪನವರನ್ನು ಗೃಹಪ್ರವೇಶಕ್ಕೆ ಆಮಂತ್ರಿಸಿದರು. 
ಸ್ವಲ್ಪ ಹೊತ್ತು ಅಲ್ಲೇ ಇದ್ದು, ಆನಂತರ ತಮ್ಮ ಮನೆಗೆ ಹೊರಡಲು ಸಿದ್ದರಾದರು. 
ವೀಣಾ ಚಿಕ್ಕಪ್ಪನಿಗೆ ನಮಸ್ಕಾರ ಮಾಡಿದಳು. “ಇನ್ನೊಮ್ಮೆ ಬರುವಾಗ = 


ಚಿಕ್ಕಮ್ಮನನ್ನೂ ತಮ್ಮನನ್ನೂ ಕರೆದುಕೊಂಡು ಬನ್ನಿ” ಎಂಡು ಹೇಳಲು 
ಮರೆಯಲಿಲ್ಲ. 


ಒಟ] 
ಸಮಯ, ಚಿಕ್ಕಪ್ಪ, ಒಳಗೆ, ಸಂತಸ, ಕುಡಿ, ನೀರು, ಪ್ರೀತಿ, ಚಿಕ್ಕಮ್ಮ, ತಮ, ಆರೋಗ್ಲ 
6) & e ರಿ 


ಅವರು, ಹತ್ತಿರ, ಸ್ವಲ್ಪ, ಹೊತ್ತು, ಅಲ್ಲೇ, ಸಿದ್ಧರಾಗು, ನಮಸ್ಕಾರ, ಇನ್ನೊಮ್ಮೆ, ಮರೆ. 


ಅ) ಸರಳ ಪ್ರಶ್ನೆಗಳನ್ನು ಕೊಡಲಾಗಿದೆ. ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ, ಅವರಿಂದ 
ಉತ್ತರಗಳನ್ನು ಬರೆಯಿಸಿ. 


೧) ಯಾರನ್ನು ನೋಡಿ ವೀಣಾ ಸಂತಸಗೊಂಡಳು? 


೨) ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಏನು ತಂದುಕೊಟ್ಟಳು? 


೩) ಯಾರ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು? 


ವೀಣಾ ಯಾರನ್ನು ಕರೆದುಕೊಂಡು WA, ಎಂದು ಹೇಳುವುದನ್ನು 
ಮರೆಯಲಿಲ್ಲ? 


ಆ) ನೀಡಿರುವ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು/ ಕೇಳಿದರು ಎಂದು ಮಕ್ಕಳಿಗೆ 
ಕೇಳಿ, ಉತ್ತರ ಪಡೆಯಿರಿ ಮತ್ತು ಬರೆಯಿಸಿ. 


೧) “ಬನ್ನಿ ಚಿಕ್ಕಪ್ಪ DI” 
- ಈ ಮಾತನ್ನು ಯಾರು ಹೇಳಿದರು? 


- ಯಾರನ್ನು ಕುರಿತು ಹೇಳಿದರು? 


ಇ) ನೀಡಿರುವ ವಾಕ್ಯಗಳಲ್ಲಿ ಒಂದೊಂದು ಪದ ಬಿಡಲಾಗಿದೆ. ಆವರಣದಿಂದ ಸೂಕ್ತ 
ಪದವನ್ನು ಆರಿಸಿ ವಾಕ್ಯವನ್ನು ಪೂರ್ಣಗೊಳಿಸಲು ತಿಳಿಸಿ. 


೧) ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ತಂದುಕೊಟ್ಟಳು. 
(ನೀರು, ಹಾಲು, ಕಾಫಿ) 


೨) ಮಹಾದೇವ ಅವರು _ ಶಂಕರಪ್ಪನವರನ್ನು ಗೃಹ 
ಪ್ರವೇಶಕ್ಕೆ ಆಹ್ವಾನಿಸಿದರು. 
(ಅಣ್ಣ, ತಮ್ಮ ದೊಡ್ಡಪ್ಪ) 


— 0) 9 Ga 


uf = A 
- ja = | ತ 


ಲ್‌ೆ ಓದಿ ಹೇಳಿ, ಮಕ್ಕಳಿಂದ ಓದಿಸಿ) 2503113 


ಸಂಜೆ ಆಯಿತು. ಆಶಾ ಮತ್ತು ಉದಯ ಶಾಲೆಯಿಂದ ಮನೆಗೆ ಬಂದರು. ಅಮ್ಮ 
ಬಾಗಿಲಲ್ಲಿ ಕಾಯುತ್ತ ನಿಂತಿದ್ದರು. ಮನೆಗೆ ಬರುತ್ತಲೆ ಉದಯನಿಗೆ ತುಂಬಾ ಹಸಿವು. 


ಉದಯ : ಅಮ್ಮಾ ತಿನ್ನಲು ತಿಂಡಿ ಕೊಡು. 
ಆಶಾ : ಅಮ್ಮಾ. ಉದಯ ಕೈಕಾಲು ತೊಳೆದಿಲ್ಲ. 
ಉದಯ : ನನಗೆ ಹಸಿವಾಗುತ್ತಿದೆ. ಮೊದಲು ತಿಂಡಿ ತಿನ್ನುವೆ. 
ಅಮ್ಮ : ಬೇಡ, ಮೊದಲು ಕೈ ಕಾಲು ತೊಳೆ. 
ಉದಯ : ಕೈ ಏಕೆ ತೊಳೆಯಬೇಕು? 
we OVE 18 


ನಿನ್ನ ಕೈ ಕೊಳಕು ಆಗಿರುತ್ತದೆ. ಕೊಳಕು ಕೈಯಿಂದ ತಿಂದರೆ ಆರೋಗ್ಯ 
ಕೆಡುತ್ತದೆ. 


ಹೊರಗಿನ ವಸ್ತುಗಳನ್ನು ಮುಟ್ಟಿದಾಗ ಕೈಯಲ್ಲಿ ರೋಗಾಣುಗಳು 
ಸೇರುತ್ತವಂತೆ. ಚೆನ್ನಾಗಿ ಕೈತೊಳೆದರೆ ಕೈ ಶುಚಿಯಾಗುತ್ತದೆ. 


ಹೋಗು, ಕೈ ತೊಳೆದು ಬಾ. 


ತಿಳಿಯಿತಾ ಉದಯ? ತಿನ್ನುವ ಮೊದಲು ಕೈ ತೊಳೆಯಲೇ ಬೇಕು. 
ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. 


ಸರಿ, ನಾನು ಈಗಲೇ ಕೈ ತೊಳೆಯುತ್ತೇನೆ. 


ಅಮ್ಮ ನನ್ನ ಮಕ್ಕಳು ಬುದ್ದಿವಂತರು. ನನ್ನ ಮಕ್ಕಳು ಆರೋಗ್ಯವಂತರು. 


ಆಶಾ, ಉದಯ ಕೈಕಾಲು ಮುಖ ತೊಳೆದರು. ಅಮ್ಮ ತಿಂಡಿ, ಹಾಲು ಕೊಟ್ಟರು. 
ಮಕ್ಕಳು ತಿಂಡಿ ತಿಂದರು. ಹಾಲು ಕುಡಿದರು. 


ಓದಿಸಿ ॥ O 

ಸಂಜೆ, ಆಯಿತು, ಶಾಲೆ, ಬಾಗಿಲು ನಗುತ್ತಾ, ಹಸಿವು, ತಿನ್ನಲು, ತಿಂಡಿ, ಕೈಕಾಲು, 

ತೊಳೆ, ಮುಖ, ಕೊಳಕು, ರೋಗಾಣು, ಶುಚಿ, ಬುದ್ಧಿವ೦ತ, ಆರೋಗ್ಯವಂತ, ಹಾಲು. 
£ 


ಅ) ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ, ಅವರಿಂದ ಉತ್ತರಗಳನ್ನು ಬರೆಯಿಸಿ. 


೧) ತಿಂಡಿ ತಿನ್ನುವ ಮೊದಲು ಏನನ್ನು ತೊಳೆದುಕೊಳ್ಳಬೇಕು? 


ಕೊಳಕಾದ ಕೈಯಿಂದ ತಿಂದರೆ ಏನು ಕೆಡುತ್ತದೆ? 


A) ಅಮ್ಮ ತನ್ನ ಮಕ್ಕಳಿಗೆ ಏನು ಕೊಟ್ಟಳು? 


ದೇಹದ ಕೆಲವು ಅಂಗಾಂಗಗಳ ಹೆಸರುಗಳನ್ನು ನೀಡಲಾಗಿದೆ. ಮಕ್ಕಳಿಂದ 
ಅವುಗಳನ್ನು ಹೇಳಿಸಿ, ಕೊಟ್ಟಿರುವ ಜಾಗಗಳಲ್ಲಿ ನಾಲ್ಕು DO ಬರೆಯಿಸಿ. 


೧. ಕೈ 


೨. ಕಾಲು 


೯. ಬಾಯಿ 


೧೦. ಹಲ್ಲು 
2) ದಿನನಿತ್ಯ ತೊಳೆಯಬೇಕಾದ ಅಂಗಗಳ ಹೆಸರನ್ನು ಆರಿಸಿ ಕೊಟ್ಟಿರುವ ಜಾಗದಲ್ಲಿ 
ಬರೆಯಿಸಿ. 


, | 388 


ಈ) ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿಸಲು ತಿಳಿಸಿ. 
೧) ಅಮ್ಮಾ ತಿನ್ನಲು ಕೊಡು. 
೨) ಮೊದಲು _ತಿನುವೆ. 
೩) ಕೊಳಕು ಕೈಯಿಂದ ತಿಂದರೆ 
೪) ನನ್ನ ಮಕ್ಕಳು 


—— NE 


